(೨) 


ತಿಂಗಳ ಪತ್ರಿಕೆ 


- ಜಾಗೃತಿ ಮಹಿಳಾ ಅಧ್ಯಯನ ಕೇಂದ್ರ, ಬೆಂಗಳೊರು 


ಅಚಲ 


ಸಂಪುಟ - 13 ಸಂಚಿಕೆ -4 


ಸಂಪಾದಕ ಮಂಡಲಿ 
ಎನ್‌. ಗಾಯತ್ರಿ 
ನೇಮಿಚಂದ್ರ, ಡೇದ, 
ಬಿ. ಎನ್‌. ಸುಮಿತ್ರಾಬಾಯಿ 
ಶಾಂತಾನಾಗರಾಜ್‌ 
ಹೆಚ್‌. ಎನ್‌: ಗೀತಾ 
ಹೇಮಲತಾ ಮಹಿಷಿ 


ಪ್ರಕಾಶಕರು 
ಜಾಗೃತಿ ಮಹಿಳಾ ಅಧ್ಯಯನ ಕೇಂದ್ರ 
ಬೆಂಗಳೂರು 


ಚಂದಾ ಹಣವನ್ನು ಚೆಕ್‌ನಲ್ಲಿ 
ತಳುಹಿಸುವಡರು ರೂ. 10 ಬ್ಯಾಂಕ್‌ 
ಕತೆಮೀಷನ್‌ ಸೇರಿಸಿ ಕಳುಹಿಸಬೇಕು. 
ಎಂ. ಓ. ಫಾರ್ಮಿನ ಕೊನೆಯ 
ಭಾಗದಲ್ಲಿತೆಮ್ಮ ಹೆಸರು 
ವಿಳಾಸಗಳನ್ನು ಸ್ಪಷ್ಟವಾಗಿ 
ನಮೂದಿಸಬೇಕು. 


ಬದಲಾದ ದಿಳಾಸವನ್ನು 
ದೆಯೆದಿಟ್ಟು ಬರೆದು ತಿಳಿಸಿ. 


Achala - Edited by 
Dr. N. Gayathri 


Published by 
Dr. G. Ramakrishna on 
behalf of Jagruthi Mahila 
Adhyayana Kendra 


Printed at 
LipiMudrana 
Bangalore - 560 004 


ಆತ್ಮೀಯರೇ, 

ಕಳೆದ 13 ವರ್ಷಗಳಿಂದಲೂ ತಾವುಗಳು ಪ್ರೀತಿ, ಅಭಿಮಾನದಿಂದ 
ಅಚಲ ಪತ್ರಿಕೆಯನ್ನು ನಿಮ್ಮದಾಗಿಸಿಕೊಂಡು ಪೋಷಿಸುತ್ತಾ ಬಂದಿರುತ್ತೀರಿ. 
ಈ ಸಹಸ್ರಮಾನದ ಕೊನೆಯ "ಅಚಲ' ಸಂಚಿಕೆ ನಿಮ್ಮನ್ನು ಮತ್ತು ನಮ್ಮನ್ನು 
ಇನ್ನೂ ಹತ್ತಿರಕ್ಕೆ ತರಲಿ. ಮಹಿಳಾ ಚಳುವಳಿಯ ಮತ್ತು ಸಂಶೋಧನೆಯ 
ಕ್ಷೇತ್ರದಲ್ಲಿ ಇನ್ನೂ ಬೆಟ್ಟದಷ್ಟು ಕೆಲಸವಾಗಬೇಕಿದೆ. ಈ ಮಹತ್ತರ 
ಕಾರ್ಯದಲ್ಲಿ ನಾವೆಲ್ಲರೂ ಒಟ್ಟಾಗಿ ಶ್ರಮಿಸಬೇಕಿದೆ. ನೀಪೂ ಅಚಲ 
ಪತ್ರಿಕೆಯನ್ನು ನಿಮ್ಮ ವಿಚಾರಗಳಿಗೆ ವೇದಿಕೆಯನ್ನಾಗಿ ಮಾಡಿಕೊಳ್ಳಿ ಮತ್ತು 
ಪತ್ರಿಕೆಯ ಪ್ರಸಾರವನ್ನು ಹೆಚ್ಚಿಸುವಲ್ಲಿ ನೆರವಾಗಿ. 


ಅಚಲದ ಚಂದಾ ವಿವರಗಳು ಹೀಗಿವೆ : 
ವಾರ್ಷಿಕ ಚಂದಾ : ರೂ. 40/- (ವ್ಯಕ್ತಿಗಳಿಗೆ) 
ರೂ. 75/- (ಸಂಸ್ಥೆಗಳಿಗೆ) 
ಅಜೀವ ಚಂದಾ : ರೂ. 300/- (ವ್ಯಕ್ತಿಗಳಿಗೆ) 


ಸ ರೂ. 400/- (ಸಂಸ್ಥೆಗಳಿಗೆ) 


“ಅಚಲ' ಪತ್ರಿಕೆಗೆ ಚಂದಾದಾರರಾಗಿರಿ. ಚಂದಾ ನವೀಕರಿಸಿ 
ಮತ್ತು 
ನಿಮ್ಮ ಆಪ್ತರನ್ನೂ ಚೆಂದಾದಾರರನ್ನಾಗಿಸಿ. 


ಗಮನಿಸಿ 
ಅಚಲ ಎಳಾಸ ಬದಲಾಗಿದೆ 


108, ಸೈಲೈನ್‌ ಸುರಭಿ, 14-ಪಿ, ವಿದ್ಯಾಪೀಠ ರಸ್ತೆ, 
ಬನಶಂಕರಿ 3ನೇ ಹಂತ, ಬೆಂಗಳೂರು - 560 085 


EE : ಸು ದರೀಯ rE ನ. 
ಹೊಸ ಸಂವತ್ಸರದ ಹೊಸಿಲಲ್ಲಿ... 


ಅಚಲ ಚಂದಾದಾರರಿಗೆಲ್ಲಾಹೊಸವರ್ಷದ ಶುಭಾಶಯಗಳು. ಇಪ್ಪತ್ತನೇ ಶತಮಾನದ ಅಂತ್ಯದಲ್ಲಿನಿಂತು ಈ ಒಂದು 
ಶತಮಾನದ ದೀರ್ಥಗತಿಯ ಮೇಲೆ ಕಣ್ಣು ಹಾಯಿಸಿದಾಗ ಮಹಿಳೆಯೇ `ಸರ್ವಾಂತಯಾ ೯ಮಿಯಾಗಿ ವ್ಯಾ ಪಿಸಿಕೊಂಡ 
ಅವಧಿಯಿದು ಎಂಬುಡು ಗೋಚರವಾಗುತ್ತದೆ. ಭಾರತದಲ್ಲಿ ಸ್ವ್ರೀ- ಪುರುಷ ಸಮಾನತೆಯು ವಾಸ್ತವದಲ್ಲಿ ದಕ್ಕಿದ್ದು 
ಅಲ್ಲವಾದರೂ ಅಂತಹ ಒಂದು ಚರ್ಚೆ ವಿಪುಲವಾಗಿ ನಡೆದ ಅವಧಿಯಿದು. ಈ ಸಂದರ್ಭದಲ್ಲಿ; ಸುಧಾರಣೆ, ಪುನರುತ್ತಾನ, 
ರಾಷ್ಟ್ರೀಯತಾವಾದ, ಪ ಪಾಶ್ಚಾಶ್ರಿ ಕರಣ, ಆಧುನಿಕತೆ ಮುಂತಾದ ವಿವಿಧ ಚಿಂತನೆ, ಸಿದ್ಧಾಂತಗಳಡಿಯಲ್ಲಿ ಭಾರತೀಯ 
ಹೆಣ್ಣು ಚರ್ಚೆಯ ವಿಷಯವಾದ: ಈ ದೇಶದ ಆಧುನಿಕತೆ ಮತ್ತುಸಾಂಪ್ರದಾಯಿಕತೆಯನ್ನು ಅಳೆಯುವಲ್ಲಿ ಭಾರತೀಯ 
ಹೆಣ್ಣಿನ ಸ್ಥಿತಿಗತಿ ಮತ್ತುಸ್ನಾನಮಾನಗಳು ಮಾರ್ಗದರ್ಶಕ ಸೂತ 5 ಗಳಾದವು. 


ಇಪ್ಪತ್ತನೆಯ ಶತಮಾನವು ಭಾರತದಲ್ಲಿಕಂಡ ಹಲವಾರು ಸಾಮಾಜಿಕ, ರಾಜಕೀಯ, ಸ ಸಾಂಸ್ಕೃತಿಕ ಚಳುವಳಿಗಳಿಗೆ ಹೆಣ್ಣು 
ಪ್ರ ಮುಖ ಆಸಕ್ತಿಯಾದಳು. ಈ ಶತಮಾನದ ಆರಂಭದ ಸಮಾಜ ಸುಧಾರಣ ಚಳುವಳಿ, ಸ್ವಾತಂತ್ರ ದ ಚಳುವಳಿ, 
ಸಾ ತೇಭಾಗ ಚಳುವಳಿ, ಆಂಧ್ರದ ತೆಲಂಗಾಣ ಮತ್ತು ತಮಿಳುನಾಡಿನ ದ್ರಾವಿಡ ಚಳುವಳಿಗಳು ಹೆಣ್ಣನ್ನು 
ಒಳಗೊಂಡ ಮತ್ತು ಬಳಸಿಕೊಂಡ ರೀತಿಯಲ್ಲಿ ಮತ್ತು ಸ್ವರೂಪದಲ್ಲಿ ಭಿನ್ನತೆಯಿದ್ದರೂ ಮಹಿಳೆಯನ್ನು ಕುರಿತು ಚಿಂತನೆಗೆ. 
ಮತ್ತು ಮಹಿಳೆಯರ ಕ್ರಿಯಾಶೀಲತೆಗೆ ವ್ಯಾಪಕವಾದ ಹರವನ್ನು ಒದಗಿಸಿದವು. ಈ ಎಲ್ಲ ಚಳುವಳಿಯ ಅನುಭವಗಳು 
ಭಾರತೀಯ ಹೆಣ್ಣು ಮತ್ತು ಗಂಡಿನ ಮಾನಸಿಕ ಲೋಕದಲ್ಲಿ. “ಹೊಸ ಹೆಣ್ಣಿನ ಪರಿಕಲ್ಪನೆ' ಗೆಸ ಸ್ವಲ್ಪ ಮಟ್ಟಿಗಾದರೂ 
ಕಾರಣವಾಗಿದೆ ಯೆಂಬುದು ವಾಸವ ಸತ್ಯ ವಾಗಿದೆ. 


ಆರಂಭದಲ್ಲಿಒಂದು ಚಳುವಳಿಯಾಗಿ ಆರಂಭವಾದ ಸ್ವೀ ಶಿಕ್ಷಣ ನಂತರದ ದಿನಗಳಲ್ಲಿತನ್ನ ಬಿರುಸನ್ನು ಕಳೆದುಕೊಂಡಿತು. 
ಹಿನ ದೀರ ಶತಕದ ನಂತರವೂ ಇಂದು ದೇಶದಲ್ಲಿ ಉಳಿದಿರುವ ನಿರಕ್ಷರಿಗಳ ಸಂಖ್ಯೆ ಯನ್ನು ಗಮನಿಸಿದರೆ ಈ ಅಂಶ 

ಸ್ಪಷ್ಟವಾಗುತ್ತದೆ. ಆದರೂ ಕಳೆದ ದಶಕಗಳಲ್ಲಿ ದೇಶದಲ್ಲಿ ನಡೆಯುತ್ತಿರವ. ಸಾಕ್ಷರತಾ 'ಆಂದೋಳನದಲ್ಲಿಯೂ ಮತ್ತೆ 
ದರದ ಮ ಕೇವಲ ಉಚ್ಛ, ಜಾತಿ, ವರ್ಗಗಳ ಮಹಿಳೆಯರಿಗೆ ಲಭ್ಯವಿದ್ದ ವಿದಾ, ಭ್ಯಾಸದ ಅವಕಾಶಗಳು. 
ಇಂದು ಸಾರ್ವತ್ರಿಕ ಸ್ವ ರೂಪ ಪಡೆದಿರುವುದು ಒಂದು ಗುಣಾಂಶವಾಗಿದೆ. ಶಿಕ್ಷಣದಿಂದ ಮಹಿಳೆಯರಲ್ಲಿ ಮೂಡಿದ 
ಹೊಸಬೆಳಕು ಅವಳನ್ನು “ಹೊಸ ಮಹಿಳೆ'ಯಾಗಿ ಮಾಡಿದೆ. ಮನೆಯನಾಲ್ಕು ಗೋಡೆಗಳ ಬಂಧನದಾಚಿಗೆ ಮಹಿಳೆ ಇಂದು 
ಕೌಟುಂಬಿಕ ನೆಲೆಯ "ಔಚಿತ್ಯ ಗಳನ್ನು ಪ ರ್ರಶ್ಲಿಸುತ್ತಲೇ ಹೆಚ್ಚು ಸಾರ್ವಜನಿಕ "ರಂಗಕ್ಕೆ ತೆರೆದುಕೊಳ್ಳುತ್ತಿದ್ದಾಳೆ. ರಾಜಕೀಯ 
ಕ್ಷೇತ್ರ ಕ್ರೂ  ಕಾಲಿಡುತ್ತಿದ್ದಾಳೆ. 

ಸ್ವಾತಂತ್ರ್ಯಪೂರ್ವದಿನಗಳಲ್ಲಿ ಪುರುಷರೊಂದಿಗೆ ಸಮಸಮವಾಗಿ ರಾಜಕೀಯ ಚಳುವಳಿಗಳಲ್ಲಿ ಭಾಗವಹಿಸಿದ 
ಭಾರತೀಯ ಮಹಿಳೆಯರು ನಂತರ ರಾಜಕೀಯದಿಂದ ದೂರಸರಿದದ್ದು ಒಂದು ವಿಸ್ಮಯದ ಸಂಗತಿ. ಅವರು ರಾಜಕೀಯ 
ಹೋರಾಟಗಳಲ್ಲಿತೊಡಗುವುದಕ್ಕಿಂತ ಹೆಜ್ಜಾಗಿ ಸ್ವೀ ಸಮಾನತಾ ಹೋರಾಟಗಳಲ್ಲಿ ಮಹಿಳೆಯರ ಸಂಘಟನೆಗಳಲ್ಲಿ ಹೆಚ್ಚು 
ಕ್ರಿಯಾಶೀಲರಾದರು. ಕಾಜಲ ಹೆಚ್ಚುಸಂಶೀರ್ಣವಾದದ್ದುಇದಕ್ಕೆ ನಕ ಧನಬಲ, ತೋಳ್ಳಲಗಳಲ್ಲದೆ. 
ಜಾತಿ, ಭಾಷೆಗಳ ರಾಜಕೀಯದಲ್ಲಿತನ್ನ ಶತ್ಯವನ್ನು ಗುರುತಿಕೊಳ್ಳುವುದು ಮಹಿಳೆಗೆ ಕಷ್ಟವಾಯಿತು. ಇಷ್ಟಾದರೂ ರುಜಕಿಯ 
ಕುಟುಂಬಗಳಿಂದಲೇ ಬಂದ ಮಹಿಳಾ ರಾಜಕಾರಣಿಗಳು ತಮ್ಮ ಸ ಸಾಮರ್ಥ್ಯವನ್ನು ಹೆಚ್ಚುಪ ಪ್ರ ಖರವಾಗಿ ತೋರಿಸಿರುವುದು 
ಕಂಡು ಬರುತ್ತದೆ. ಇಂದಿರಾಗಾಂಧಿಯಂತಹ ಅಂತರಾಷ್ಟ್ರಿ ೀಯ ಮನ್ನಣೆಯ ಬರ ಹಿಂದೆ ಈ ಅಂಶ ಕೆಲಸ 
ಮಾಡಿದೆ. 


EEE EEE 


ಇತ್ತೀಚಿನ ವರ್ಷಗಳಲ್ಲಿ ಮಹಿಳೆಯರಿಗೆ ರಾಜಕೀಯ ಅಧಿಕಾರವನ್ನುಕಲ್ಪಿಸಿಕೊಡುವ ಯತ್ನಗ್ರಾಮ ಪಂಚಾಯಿತಿಯ 
ಹಂತದಲ್ಲಿ ಲ್ಲಿ ಯಶಸ್ವಿಯಾಗಿ ನಡೆಯುತ್ತಿದೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರ ದಲ್ಲಿ ನಡೆದ ಚುನಾವಣೆಗಳಲ್ಲಿ ಶೇ. 40ಕ್ಕಿಂತ 
ಹೆಚ್ಚು ಮಹಿಳೆಯರು ಚುನಾಯಿತರಾಗಿರುವುದು ದಾಖಲೆಯಷ್ಟೇ ಅಲ್ಲ, ಅದಿಕಾರ ಪಡೆಯುವಲ್ಲಿ. ಮಹಿಳೆಯ ಪ ಪ್ರಕ್ರಿ ಯೆಗೆ 
ಸಿಕ್ಕ 'ಚಾಲನೆಯಾಗಿದೆ. ಗ್ರಾಮ ಪಂಚಾಯಿತಿಯಷ್ಟೇ ಅಲ್ಲ ಎಲ್ಲ ಚಕಾರ ಸಂಘ ಸಂಸ್ಥೆಗಳಲ್ಲೂ ಮಹಿಳೆಯರಿಗೆ 
EE ಮೀಸಲಾತಿ ಮಹಿಳೆಯರ ಸಾರ್ವಜನಿಕ 'ಬದುಕನ್ನು ಗಣನೆಗೆ ತಂದುಕೊಂಡಿದೆ. ಕಳೆದ ನಾಲ್ಕೆ ದು 
ವರ್ಷಗಳಲ್ಲಂತೂ ಭಾರತದ ರಾಜಕೀಯ ಭೂಪಟದಲ್ಲಿ; ನಾಯಕಿಯರೇ॥ ಬಹುಮುಖ್ಯ ವಾಗಿ ಕಾಣಿಸಿಕೊಂಡು I 
ಸೂತ್ರ ಗಳನು  ಆಡಿಸುತ್ತಿರುವುದು ಕಂಡು ಬರುತ್ತಿದೆ. ಜಯಲಲಿತಾ, ಮಮತಾ ಬ್ಯಾ ಈ ರಾಜ್ರಿದೇವಿ, bree 
ಮುಂತಾದ ನಾಯಕಮಣಿಗಳು ತಮ್ಮ ತಮ್ಮ ಕ್ಷೇತ್ರ ದಲ್ಲಿದ್ದುಕೊಂಡೇ ರಾಷ್ಟ್ರದ ard ಮೇಲೆ ತಮ್ಮ ಪ್ರ 
ಬೀರುತ್ತಿದ್ದಾರೆ. ದ್ದ ಶತಮಾನದಂತ್ಯ ದ ಸಾರ್ವತ್ರಿ ಕಃ ಸುನಾವಣೆಯಲ್ಲಿ ಬಳ್ಳಾರಿಯಿಂದ ಸ್ಪರ್ಧಿಸಿದ ಸುಷ್ಮಾಸ್ವ ರಾಜ್‌ ತೆ 
ಸೋನಿಯಗಾಂಧಿ ಅವರ ನಡುವಿನ ಸ್ಪರ್ಧೆ ಸ ವಿಶ್ವ ದಗಮನ ಸೆಳೆದು ಭಾರತದ ರಾಜಕೀಯ ನಕ್ಷೆಯಲ್ಲಿ ) ಮಹಿಳೆಯರ 
ಪಾತ್ರ ವನ್ನು ಗುರುತಿಸುವಂತೆ ಮಾಡಿತು. 


ಅಂತರರಾಷ್ಟ್ರೀಯ ನೆಲೆಯಲ್ಲಿ ಉಂಟಾದ ರಾಜಕೀಯ ಬದಲಾವಣೆಗಳು ಭಾರತೀಯ ಹೆಣ್ಣಿನ ಬದುಕಿನ ಮೇಲೂ 
ಮಹತ್ತರ ಪ್ರಭಾವ ಬೀರಿವೆ. ಇಂದು ನಮ್ಮ ಭಾರತೀಯ ಹೆಣ್ಣಿನ ಭವಿಷ್ಯವನ್ನು ನಿರ್ಧರಿಸುವವರು ಕೀವಲ ನಮ್ಮಸಂಸತ್ರಿನಲ್ಲಿ 
ಕುಳಿತಿರುವ ಅಧಿಕಾರಸ್ಥರು ಮಾತ್ರ ವಾಗಿರದೆ ವಿಶ್ವ ದ ಮಾರುಕಟ್ಟೆಯ ಗುತ್ತಿಗೆ ಹಿಡಿದ ರಾಜಕಾರಣಿಗಳೂ 
ನಿಯಂತ್ರಿಸುತ್ತಿದ್ದಾರೆ. ವಿಶ್ವದ ನ ನೇರವಾಗಿಪ ಪ್ರಭಾವ ಎದುರಿಸಬೇಕಾಗಿ ಬಂದದ್ದರಿಂದ ಉದಾರೀಕರಣ, 
ಜಾಗತೀತರಣದ "ಹೆಸರಿನಲ್ಲಿ ನಡೆಯುತ್ತಿರುಮಸರ್ಕಾರಿ ಯೋಜನೆಗಳು ಮಹಿಳೆಯರ ಸಂಕೋಲೆಯನ್ನು ಇನ್ನೂ ಹೆಚ್ಚು 
ಬಿಗಿಯಾಗಿಸಿವೆ. ಈಗ ಮನುಷ್ಯನ ಅಸ್ಥಿತ್ರ್ಯ; ವನ್ನು ನಿರ್ಣಯಿಸುವ ಏಕೈಕ ಅಂಶವೆಂದರೆ ಅಂತರರಾಷ್ಟ್ರೀಯ. ಮಾರುಕಟ್ಟೆ - 
"ಹೆಣ್ಣು' ಮು ಹಿನ್ನೆಲೆಯಲ್ಲಿ ಮಾರುಕಟ್ಟೆಯ "ಸ ಸರಕು' ಆಗಿ ಕಾಣಿಸಲ್ಪಹುತ್ತಿದ್ದಾಳೆ. ಗೋವಾ, ಕೋವಲಂ ಸಮುದ ದಂಡೆಗಳಲ್ಲಿ 

ಪ್ರವಾಸೋದ್ಯಃ ಮಗಳು ರೈಂಗಿಕ ಪ ಪ್ರ ವಾಸೋದ್ಯ ಮಗಳಾಗಿವೆ.  ಖುಜುರಾಹೋದಲ್ಲಿ ನಿರ್ಮಿಸಬೇಕೆಂದಿರುವ. 

ಕ್ಯಾಸಿನೋಗಳು' ಏನನ್ನು ಬಿಂಬಿಸುತ್ತದೆ? ಅಧಿಕಾರ ಮತ್ತು ಹಣದ ಅಮಲು ಎರಡೂ ಸೇರಿರುವ ಮೇಲ್ವರ್ಗದ ಜನ 
ಸ ಹರಡುತ್ತಿರುವ ಕುಡಿತ ಮತು: ಬಂದೂಕಿನ ಸಂಸ್ಕೃತಿಗೆ ಜೆಸಿಕಾಲಾಲ್‌ಳ ಕೊಲೆಯೇ ಉತ್ತಮ ನಿದರ್ಶನ. ಯುವಕರ 
ಚುಡಾ ಯುಸುವಿಕೆ ಮತ್ತು! ಲ್ರೆ ೦ಗಿಕ ಕಿರುಕುಳಗಳಿಗೆ ಬಲಿಯಾದ ತಮಿಳುನಾಡಿನ ಮತು ್ರಮಧ್ಯಪ್ರ ದೇಶದ ವಿದಾ ರ್ಥಿನಿಯರು 
ಇಂದು ನಮ್ಮ ದೇಶಪ ತಿನಿಧಿಸುತ್ತಿರುವ ಕೊಳೆತ ಮೌಲ್ಯ ಗಳಪ ್ರತಿಬಿಂಬವಾಗಿದ್ದಾರೆ. 


ಇಷ್ಟೆಲ್ಲ ನಿರಾಶಾದಾಯಕ ಚಿತ್ರದ ನಡುವೆಯೂ ಭಾರತೀಯ ಹೆಣ್ಣುತನ್ನಮುಂದಿರುವ ಅವಘಡಗಳನ್ನು ದಾಟಿಕೊಂಡು 
ವಿದ್ಯೆ, ಉದ್ಯೊ ಗ, ರಾಜಕೀಯ ಮತ್ತುಸಾಂಸ್ಕ ತಿಕ ಕ್ಷೇತ್ರ ಗಳಲ್ಲಿ ತನ್ನ, ಛಾಪ ಪನ್ನು ಒತ್ತಲು ಪ್ರ ಯತ್ನಿಸುತ್ತಿದ್ದಾಳೆ. ಮಹಿಳಾ 
ಹೋರಾಟದಿಂದ ದೊರಕಿರುವ Gp ಅಮಾಶವನು ಸಮರ್ಥವಾಗಿ. ಬಳಸಿಕೊಳ್ಳುತ್ತಿದ್ದಳೆ. ಅದರೆ ಈ ಹಾದಿ 
ಹೂವಿನ' ಹಾಸಿಗೆಯಲ್ಲ, ಉದ್ಕೊ €ಗದ ಮೀಸಲಾತಿಯಿಂದಾಗಿ ಸಾರಿಗೆ, ಅರಣ್ಯ ಇಲಾಖೆ, ಪೋಲಿಸ್‌ ಮುಂತಾದ 
ಕ್ಷೇತ್ರ ಗಳಲ್ಲಿ ಅವಳು 'ಹೊಸ ಹೊನ ಸವಾಲುಗಳನ್ನು ಎದುರಿಸಬೇಕಾಗಿದೆ. ತಮ್ಮ ಉದ್ಕೊ €ಗದ ಅವಕಾಶಗಳನ್ನು 
ಕಸಿದುಕೊಳ್ಳುವ ಮಹಿಳೆಯರನ್ನು ಕುರಿತಂತೆ ಪುರಷ ಸಹೋದ್ಯೊ ೀಗಿಗಳು ಕೆಲವೊಮ್ಮೆ ತಳೆಯುವ ನಿಲುವು 
ಅತಂಕಕಾರಿಯಾದುದು. ಹಿಂದೆಂದಿಗಿಂತ ಹೆಚ್ಚಾಗಿ ಇಂದು ನ್‌ ಕ್ಷೇತ್ರಗಳಲ್ಲಿ ಮಹಿಳೆಯರು ಎದುರಿಸುತ್ತಿರುವ 
ಕಿರುಕುಳ, ಅವಮಾನ, ದೌರ್ಜನ್ಯ ಗಳಿಗೆ ಪುರುಷರ = ಧೋರಣೆಯೂ ಒಂದು ಮುಖ್ಯ ಕಾರಣವಾಗಿದೆ. ಈ ಎಲ್ಲ 
ಒತ್ತಡಗಳ ಬೆನ್ನಲ್ಲೇ ಮುಂದಿನ ಸಹಸ್ರ ಮಾನದ ಮಹಿಳೆ ಮುನ್ನಡೆಯಬೇಕಾಗಿದೆ. 


DEE . ...  ಈಚಿಪಾಕಪಾಧಪಾಗಾರ- ಇಡ: 
ಹೊಸ ಸಹಸ್ರಮಾನದಲ್ಲಿ ಭಾರತೀಯ ಮಹಿಳೆಯರ ಭವಿಷ್ಯ 


ಭಾರತದ ಸಮಸ್ಯೆಗಳ ಅಗಾಧತೆಯನ್ನು ನೋಡಿದಾಗ, 


ಬಹಳ ಜನರಿಗಾಗುವಂತೆ ನನಗೂ ಮನಸ್ಸು ತುಂ ಬಿ ಬರುತ್ತದೆ. ` 


ಭಾರತದ ಭವಿಷ್ಯವನ್ನು ಮಹಿಳೆಯರ ದೃಷ್ಟಿ ಕೋಣದಿಂದಲೇ 
ನೋಡಿದಾಗ ಮೂಡುವ ಚಿತ್ರವಿದು. 

ಭಾರತದ ಮಹಿಳೆಯರಿಗೆ ಎರಡನೆಯ ಸಹಸ್ರಮಾನದ 
ಆರಂಭವೇ ಬಹಳ ಕಠಿಣವಾಗಿತ್ತು. ಕ್ರಿ.ಶ. 1000 ದಿಂದ 
2000ದವರೆಗೂ ಭಾರತದ ಮೇಲೆ ಹೊರಗಿನವರ ದಾಳಿಯೇ 
ದಾಳಿ. ಟರ್ಕರು, ಮಂಗೋಲಿಯನ್ನರು, ಆಫ್‌ಘನ್ನರು, 
ಮೊಘಲರು ಹಾಗು ಕೊನೆಗೆ ಬ್ರಿಟಿಷರು - ಒಬ್ಬರೆ ಇಬ್ಬರೇ! 

ಸಮಾಜದಲ್ಲಿ ಹಿಂಸೆಯದೇ ಮೇಲುಗೈಯಾದಾಗ, 
ಮಹಿಳೆಯರು. ಸಾಮಾಜಿಕ ಹಾಗೂ ರಾಜಕೀಯ 
ಚಟುವಟಕೆಗಳಿಂದ ಹಿಂದಕ್ಕೆ ಸರಿದು ಬಿಡುತ್ತಾರೆ ಎಂದು ಇತಿಹಾಸ 
ಹೇಳುತ್ತದೆ. ಕ್ಷೇಮ, ಸುರಕ್ಷತೆಗಳಿಂದಾಗಿ ಪುರುಷರ ಮೇಲೆ ಅವರ 
ಅವಲಂಬನೆ ಹೆಚ್ಚುತ್ತದೆ. ಅವರ ಹಕ್ಕುಗಳು ಕಟ್ಟುಪಾಡುಗಳಿಗೆ 
ಒಳಗಾಗುತ್ತವೆ; ಅವರ ಜೀವನ ಮೌಲ್ಯವನ್ನೇ ಕಳೆದುಕೊಳ್ಳುತ್ತವೆ. 

ಯಾವುದೇ ಸಮಾಜ, ಸಮುದಾಯ ಅಹವಾ ಗುಂಪು 
ಹಿಂಸೆಯಲ್ಲೇ ಹೆಚ್ಚಾಗಿ ತೊಡಗಿದ್ದರೆ, ಅದು ಗಂಡು ಸಂತಾನವನ್ನೇ 
ಬಯಸುವಂಥಮತ್ತುಪುರುಷಪು ್ರ್ರಧಾನ್ಯತೆಯ ಸಂಸ್ಕೃತಿಯ ತಿಯತ್ತಳೇ 
ವಾಲುತ್ತದೆ ಎಂದು ಇತಿಹಾಸ ತಿಳಿಸುತ್ತದೆ. ಹೀಗಿರುವಾಗ, 
ಬಹಳಷ್ಟು ಭಾರತೀಯ ಮಹಿಳೆಯರು ಕೇವಲ ತಮ್ಮ 
ಕುಟುಂಬಗಳನ್ನುನಡೆಸಬೇಕು ಎಂಬಕಾರಣಕ್ಕಾಗಿ ಅರೆಹೊಟ್ಟಿಗೆ 
ಅಪೌಷ್ಠಿಕ ಆಹಾರ ತಿನ್ನುತ್ತಾ ಕಟ್ಟು ಪಾಡುಗಳ ನಿರಂತರ 
ಗುಲಾಮಗಿರಿಯ ಜೀವ ನವನ್ನು ಅಮಾನವೀಯ ಸ್ಥಿತಿಗಳನ್ನು 
ಅನುಭವಿಸುತ್ತ ಬದುಕುತ್ತಿದ್ದಾರೆ" ಎಂದರೆ ಆಶ್ಚರ್ಯವೇನಿಲ್ಲ. 
ಇಷ್ಟೆಲ್ಲದರ ನಡುವೆ ಅವರ ಕುಟುಂಬದವರೇ ಅವರನ್ನು “ಬೇಡದ 
ಹೊರೆ" ಯಂತೆ ನೋಡುತ್ತಾರೆ. 

ಭಾರತಕ್ಕೆ ಸ್ವಾತಂತ್ರ | ಬಂದ ನಂತರ, ಇಲ್ಲಿನ ಬಡ ಹಳ್ಳಿಗಳಲ್ಲಿ 
ಹಾಗೂ ಪಟ್ಟ! ಣದಕೊಳೆಗೇರಿಗಳಲ್ಲಿಬದುಕುತ್ತಿರುವ ಹೆಣ್ಣು ಮಕ್ಕಳ 
ಜೀವನದ ಸುರಕ್ಷಿತವಾದುದಂತೂ ಆಗಿಲ್ಲ. ಹೊರಗಿನವರ 
ದಾಳಿಯ ಭಯವಿಲ್ಲದೇ ಇರಬಹುದು, ಆದರೆ ನಮ್ಮ ಸಮಾಜದ 
ಪ್ರವೃತ್ತಿಮಾತ್ರ ಹಿಂಸೆಯದೇ. 

ಬರಲಿರುವ ಸಹಸ್ರಮಾನ ನಮ್ಮ ಮಹಿಳೆಯರಿಗೆ 
ಹೇಗಿದ್ದೀತು? ಅದು ವಿದ್ಯಾ ಪಂತರೆಂದು ಹಳಕೂಳ್ಳಾವ ನಮ್ಮ 
ಆಯ್ಕೆ ಗಳನ್ನೇ ಅವಲಂಬಸಿರುತ್ತದೆ. ಸ್ವ ಹಿತ, ಸಂಕುಚಿತ 
ಮನೋಭಾವಕ್ಕೇ ಒತ್ತು ಕೊಟ್ಟರೆ, ವಿನಾಶದತ್ತ ಜಾರಿ 


- ಮಧುಕಿತ್ವರ್‌ 
ಹೋಗಲಿದ್ದೇವೆ, ಅಷ್ಟೆ 


ಎಲ್ಲಾ. ಮಹಿಳೆಯರೂ ಸುರಕ್ಷತವಾಗಿರದ ಹೊರತು ಯಾವ 
ಮಹಿಳೆಗೂ ರಕ್ಟಣೆಯಿಲ್ಲ ಎಂಬುದನ್ನು ನಾವು ಆರ್ಥ 
ಮಾಡಿಕೊಳ್ಳಬೇಕು. ಸುತ್ತಲೂ ) ಬಡತನ, ಹಿಂಸೆ ಮತ್ತುಕಚ್ಚಾಟಗಳು 
ಇರುವಾಗ, ಅವುಗಳ ಮಧ್ಯೆ ನಾವು ಒಂದಿಷ್ಟು ಸಂಪತು- ಸಮದ 
ಹಾಗೂ ಸಂರಕ್ಷಣೆಯೊಂದಿಗೆ ದ್ವಿ ೇಪಗಳಂತೆ ಇರಲಾರೆವು. 
ಹೊರಗಿನ ಘರ್ಷಣೆ- -ತಿಕ್ಕೌ ಟಗಳ ಅಲೆಗಳು ನಮ್ಮನ್ನು 
ಅಪ್ಪಳಿಸಿಯೇ ತೀರುತ್ತವೆ. 

ಸ್ವಾತಂತ್ಯದ ನಂತರವೂ ಕೂಡ ದಶಕಗಳಿಂದ ನಮ್ಮದೇಶದ. 
ವಿದ್ಯಾವಂತ ಶಿಷ್ಟ ಸಮಾಜದ ಮಹಿಳೆಯರು ತಮ್ಮದೇ ಆದ 
ಪ್ರಪಂಚದಲ್ಲೇ ಉಳಿದುಕೊಂಡು ಬಂದಿದ್ದಾರೆ. ನಮ್ಮ ದೇಶದ 
ಬಹುತೇಕ ಮಹಿಳೆಯರಿಗೆ ಇರುವ ಕಷ್ಟಕಾರ್ಪಣ್ಯಗಳ ಪರಿವೆಯೇ 
ಅವರಿಗಿಲ್ಲ. ಉದಾಹರಣೆಗೆ, ಬಹಳಷ್ಟು ಮಹಿಳೆಯರಿಗೆ 
ಕುಡಿಯಲು ಯೋಗ್ಯವಾದಸ್ವಚ್ಛವಾದ ನೀರು ಕೂಡ ಸಿಗುವುದು 
ಕಷ್ಟ ಆದರೆ ಇದರ ಬಗ್ಗೆ ಕೇವಲ ಕೆಲವರಿಗೆ ಮಾತ್ರ ಗೊತ್ತಿದೆ 
ಕೆಲವರಿಗೆ ಮಾತ್ರ ಕಾಳಜಿಇದೆ. ನೀರಿಗಾಗಿ ಅವರು ಪಡಬಾರದ 
ಪಾಡು ಪಡುವುದರಿಂದ ದೈಹಿಕ ಶ್ರಮವೂ ಆಗುವುದಲ್ಲದೆ, 
ಕುಟುಂಬದವರ ಆರೋಗ್ಯವೂ ಕೆಡುತ್ತದೆ. 

ಕಾಲಕಾಲಕ್ಕೆ ಸ್ವಚ್ಛ ನೀರಿನ ಪೂರೈಕೆ ಕೇವಲ ನಗರ 
ಪ್ರದೇಶದರ ಹಕ್ಕು ಎಂದು ನಾವು ಭಾವಿಸಿದಂತಿದೆ. 
ದುಡ್ಡಿರುವವರು ತಮ್ಮದೇ ಆದ ಪರಿಹಾರಗಳನ್ನು 
ಕಂಡುಕೊಳ್ಳುತ್ತಾರೆ. ಬೋರ್‌ವೆಲ್‌ಗಳನ್ನುತೋಡಿಸು ತ್ತಾರೆ; ಜಲ 
ಶುದ್ಧೀಕರಣ ಸಾಧನಗಳನ್ನು ಅಳವಡಿಕೊಳ್ಳುತ್ತಾರೆ. ಆದರೆ 
ನಾವೀಗ ಎಂಥಾ ಪರಿಸ್ಥಿತಿಯಲ್ಲಿ ಇದ್ದೇವೆಂದರೆ, ನಗರ ಪ್ರ ದೇಶದ 
ಶ್ರೀಮಂತ ಸಮುದಾಯವನ್ನೂ ನೀರಿನ ಅಭಾವ ತೀವ ಶ್ರವಾಗಿ 
ಕಾಡತೊಡಗಿದೆ. 

ಸರಿ ಮತ್ತೆ ಇಲ್ಲಿಂದ ಅಪರಾಧ, ಕ್ರೌರ್ಯತನ, ಹಿಂಸೆಗಳ 
ವಿಷ ವರ್ತುಲ ಪ್ರಾರಂಭವಾಗುತ್ತದೆ. ಪುರುಷರ ಮೇಲೆ 
ಮಹಿಳೆಯರ, ಬಡವರೇ ಆಗಿರಲಿ-ಶ್ರೀಮಂತರೇ ಆಗಿರಲಿ 
ಅವಲಂಬನೆ ಹೆಚ್ಚುತದೆ. ಜೀವನ ದುರ್ಭರವಾಗುತ್ತದೆ. ಎಂಥ 
ಯಶಸ್ವೀ ವೃತ್ತಿಪರ ಮಹಿಳೆಯೂ ಒಂಟಿಯಾಗಿ ಪ್ರಯಾಣ 
ಮಾಡಲು ಹಿಂದೆ ಮುಂದೆ ನೋಡಬೇಕಾಗಿದೆಯೆಂದರೆ, 
ಇದೊಂದು ಆತಂಕದ ಸನ್ನಿವೇಶವೇ. 


ಅತ್ತನಗರ ಪ ದೇಶಗಳಲ್ಲಿ ಏರುತ್ತಿರುವ ಅಪರಾಧ 
ಸಂಖ್ಯೆಗಳು - ಇತ್ತ ಈ ಬಗ್ಗೆ ನಿಷ್ಕ್ರೀಯರಾಗಿರುವ ಪೋಲಿಸರು, 
ಶ್ರೀಮಂತ ವರ್ಗ ಮತ್ತೆ ತನ್ನದೇ ಆದ ಪರಿಹಾರ ಮಾರ್ಗಗಳನ್ನು 
ರೂಪಿಸಿಕೊಳ್ಳುತ್ತದೆ. ಖಾಸಗಿ ಭದ್ರತಾ ಪಡೆಗಳನ್ನು ನೇಮಕ 


ಮಾಡಿಕೊಳ್ಳುತ್ತದೆ. ಪ್ರತಿಯೊಬ್ಬರೂ ಹಿರಿಯ ಪೋಲಸ್‌ 
ಆಧಿಕಾರಿಗಳ, "ಶಕ್ತಿಶಾಲಿ ರಾಜಕೀಯ ವ್ಯಕ್ತಿಗಳ "ಮೈತ್ರಿ f 
ಬೆಳೆಸಿಕೊಂಡು ಕಷ್ಟಕಾಲದಲ್ಲಿ ಅವರನ್ನೆ 'ನನ್ನಪ್ಪಾ ದೊರೆಯೇ' 
ಎಂದು ಮೊರೆ ಇಡುತಾರೆ. 


ಹಿಂದೆ ಬಡ ಹಾಗೂ ಅವಿದ್ಯಾವಂತ ವರ್ಗಕ್ಕೆ ಸಣ್ಣ ಪುಟ್ಟ 


ಕಳ್ಳರಿಗಿಂತ ಪೋಲಿಸರನ್ನುಕಂಡರೆ ಭಯವಿತ್ತು ಅವರು ನೀಡುವ 


ಂಸೆಯೇನು ಕಡಿಮೆಯೇ!? ಈಗ ಪೋಲಿಸರ ಕೈಗಳಲ್ಲಿ 


ಯಾರೂ ಸುರಕ್ಷಿತರಲ್ಲ - ಬಡವರೇ ಇರಲಿ, ಶ್ರೀಮಂತರೇ 
ಆಗಿರಲಿ - ರಾಜನ್‌ ಪಿಳ್ಳೆ ಪ್ರಕರಣ ನೆನಪಿದೆಯಲ್ಲವೇ? 


ಇಡೀ ಸಮಾಜದ ಹಿತವನ್ನು ಕಡೆಗಳಿಸಿ, ಸ್ವಹಿತವನ್ನು ಮಾತ್ರ 


ನೋಡಿಕೊಂಡರೆ ಆಗುವ ಪರಿಣಾಮವೇನು, ಜನ ಎಷ್ಟು 


ಅಸಹಾಯಕರಾಗುತ್ತಾರೆ ಎಂಬುದನ್ನು ದಿನೇ ದಿನೇ 


ಇಳಿಮುಖವಾಗುತ್ತಿರುವ ನಮ್ಮ ಜೀವನದ ಗುಣಮಟ್ಟ 


ಸೂಚಿಸುತ್ತದೆ. 
ಈ ಹೊತ್ತಿನ ನೀತಿಯೇನೆಂದರೆ, ಶಿಷ್ಟ ಶ್ರೀಮಂತ ವರ್ಗದ 


ಮಹಿಳೆಯರು ಆ ತಮ್ಮತಮ್ಮಮೂಗಿನ ನೇರಕ್ಕೆ ಯೋಚಿಸುವುದನ್ನು 


ಬಿಟ್ಟು ಇಡೀ ಸಮಾಜದ ಮಹಿಳೆಯರ ಪರವಾಗಿ 
ಯೋಚಿಸಬೇಕು, ಕೆಲಸ ಮಾಡಬೇಕು. ಅವರ ಭದ್ರತೆ ಹಾಗೂ 
ಆರೋಗ್ಯ ಬೇರೆಯಲ್ಲ ಇವರದು ಬೇರೆಯಲ್ಲ, ಎಲ್ಲಿಯವರೆಗೂ 
ಎಲ್ಲ ಮಹಿಳೆಯರು. ಈ ಧೋರಣೆ ತಳೆಯುವವರೆಗೂ, 


ಯಾವೊಬ್ಬ ಮಹಿಳೆಯೂ ಸುರಕ್ಟಿತಳಲ್ಲ. ನಾವೇ ನಮ್ಮ 


ಚೌಕಟ್ಟುಗಳನ್ನು ಸೀಮಿತಗೊಳಿಸಿಕೊಂಡು ಬಿಟ್ಟರೆ, ಬರಲಿರುವ 
ಶತಮಾನಗಳಲ್ಲಿಕೇವಲ ಬೆರಳೆಣಿಕೆಯಷ್ಟು ಮಹಿಳೆಯರು ಮಾತ್ರ 
"ರಾಣಿಜೇನು'ಗಳಂತಾಗಬಲ್ಲರು. ತಮ್ಮ ಸಾಮರ್ಥ್ಯದಿಂದ 
ಪುರುಷರನ್ನು ಅವರದೇ ಕ್ಷೇತ್ರದಲ್ಲಿ ಅವರ "ರೀತಿನೀತಿಗಳಲ್ಲೇ' 
"ಹಿಂದೂಹಬಲ್ಲರು. ಆದರೆ ಪುರುಷರ ಹಿಡಿತದಲ್ಲೇ ಉಳಿದು 
ಬಿಟ್ಟಿರುವ ರಾಜಕೀಯ, ಆರ್ಥಿಕ ಹಾಗೂ ಸಾರ್ವಜನಿಕ 
ವಲಯಗಳನ್ನು ಪ್ರವೇಶಿಸುವ ಪ್ರಕ್ರಿಯೆಯಲ್ಲಿ ಮಹಿಳೆಯರೂ 
ತಮ್ಮತನವನ್ನು ಮರೆತು ತಮ್ಮ ಯೋಚನಾ ಹಾಗೂ 
ಕಾರ್ಯವೈಖರಿಗಳಲ್ಲಿ ಪುರುಷ ಸ್ವಭಾವಗಳನ್ನೇ 
ಮೈಗೂಡಿಸಿಕೊಳ್ಳುತ್ತಾರೆ. 


ಮ್ಯಾಡಲನ್‌ ಆಲ್‌ಬೈಟ್‌ಳ ವ್ಯಕ್ತಿತ್ವವನ್ನೇ ತೆಗೆದುಕೊಳ್ಳಿ 


ಅಮೇರಿಕದ ರಾಜಕೀಯ ಕ್ಷೇತ್ರದಲ್ಲಿ ಉನ್ನತ ಹುದ್ದೆಯಲ್ಲಿರುವ 
ಪ್ರಭಾವೀಮಹಿಳೆಯರು ಅವರು ದೇಶಗಳೊಂದಿಗೆ ಮುಖ್ಯವಾಗಿ 
ಭಾರತ ಮುಂತಾದ ಅಭಿವೃದ್ಧಿಶೀಲ ರಾಷ್ಟ್ರಗಳೊಂದಿಗೆ 
ವ್ಯವಹರಿಸುವಾಗ ಸ್ತೀಯರಿಗಿರುವ 
ಗುಣಾಂಶಗಳೇನಾದರೂ ಅವರಲ್ಲಿ ಕಂಡುಬರುತ್ತದೆಯೇ? 
ಇನ್ನೊಬ್ಬರನ್ನು ಅರ್ಥ ಮಾಡಿಕೊಳ್ಳುವ ಗುಣವಿದೆಯೇ? ತಾಳ್ವೆ, 
ಅನುಕಂಪಗಳಿವೆಯೇ? ಭಾರತೀಯ ದೃಷ್ಟಿಯಿಂದ 
ನೋಡಿದಾಗ, ಅಮೇರಿಕದ ಯಾವುದೇ ಪುರುಷ 
ರಾಜಕಾರಣಿಗಿರುವಂತೆಯೇ ಆಕೆಯಲ್ಲೂ ಅಧಿಕಾರದ ಮದ 


ಸಕಾರತ್ನಕ . 
ಅ 


ನತ್ತಿಗೇರರುವುದು ಗೋಚರವಾಗುತ್ತದೆ. ಇದೇ ರೀತಿಯ 
ಮಹಿಳೆಯರು ರಾಜಕೀಯ ಗಡ್ದುಗೆಳನ್ನು ಏರಿಬಿಟ್ಟರೆ, 
"ಮಹಿಳೆಯರು ರಾಜಕೀಯ ಸೂತ್ರ ಹಿಡಿದರೆ ಎಷು ಷ್ಟುಚೆನ್ನ, ಎಂದು 
ಹೇಳೆಲಾದೀತೇ? 


ಅಮೇರಿಕದ ಏಷಯವೇಕೆ? ಇಲ್ಲಿನ ಸನ್ನಿವೇಶಕ್ಕೇ ಬರೋಣ 
ಇಲ್ಲಿಯೂ ತದ್ರೂಪಿಗಳಿದ್ದಾರೆ. ರಾಜಕೀಯ ಮೆಟ್ಟಿಗಳನ್ನೇರ 
ನಿಂತಿರುವ ಮಹಿಳೆಯರೆಲ್ಲ ಭ್ರಷ್ಟಾಚಾರ, ಕ್‌ ರ್ಯ, 
ಅಕ್ರಮಗಳಲ್ಲಿ ತಮ್ಮ ಪುರುಷ ಸಹೋದೊಳ್ಯ ಗಿಗಳನ್ನು 
ಮೀರಿಸಿದ್ದಾರೆ. ಜಯಲಲಿತ, ಮಾಯಾವತಿ-ಅಷ್ಟೇ 
ಏಕೆ-ಇಂದಿರಾಗಾಂಧಿ ಸಹ ಮಹಿಳೆಯರೂ ಒಂದು ಗುಂಪು, 
ಸಶಕ್ತ ಗುಂಪು ಎಂದು ಪರಿಗಣಿಸಿಲ್ಲ ಬದಲಿಗೆ ಸಾಮಾನ್ಯ 
ಹೆಂಗಸರಲ್ಲಿ ಅಸಹಾಯಕತೆಯ ಭಾವನೆಯನ್ನೇ ಅವರು 
ತುಂಬುತ್ತಾರೆ. ಮಹಿಳೆ ಸಾರ್ವಜನಿಕ ವಲಯದಲ್ಲಿ ಯಶಸ್ಸು 
ಪಡೆಯಬೇಕಾದರೆ "ಪುರುಷರ ದಾಳೀಕೋರ ಪ್ರವೃತ್ತಿ'ಯನ್ನೇ 
ಮೈಗೂಡಿಸಿಕೊಳ್ಳಬೇಕು, ಪುರುಷರಿಗಿಂತ ಭ್ರಷ್ಟ ಧೋರಣೆ 
ಇರಬೇಕು ಎಂಬುದೇ ಅವರ ಸೂಚಿತಾರ್ಥ. 

ಇಡೀ ಮಹಿಳಾ ಸಮುದಾಯದ ಹಿತದಲ್ಲೇ ತಮ್ಮ ಹಿತವೂ 
ಇದೇ ಎಂಬುದನ್ನುಎಲ್ಲಾ: ಮಹಿಳೆಯರೂ ಗುರುತಿಸಬೇಕು. ಇಡೀ 
ವಿಶ್ವದಲ್ಲೇ ಜಾತಿ ಜನಾಂಗೀಯ ಕಲಹ, ಹಿಂಸೆ ದೌರ್ಜನ್ಯ, 
ತಾರತಮ್ಯಗಳನ್ನು ತೊಡೆದು ಹಾಕಲು ಶ್ರಮಿಸಬೇಕು. ಆಗ 
ಮಾತ್ರವೇ ಮುಂದಿನ ಸಹಸ್ರಮಾನದಲ್ಲಿ ಮಹಿಳೆಯರದೇ 
ಮೇಲುಗೈ ಆಗುತ್ತದೆ. 

ಹಸಿವು, ಬಡತನ, ಅಪ್‌ೌಷ್ಠಿಕತೆಗಳ ನಿರ್ಮೂನೆಗೆ 
ಪಣತೊಡಬೇಕು-ಮಾರ್ಗಗಳನ್ನು ರೂಪಿಸಬೇಕು. ಹುಟ್ಟುವ 
ಪ್ರತಿಯೊಂದು ಮಗುವಿಗೂ ಅದರ ಹಕ್ಕುಗಳಿಂದ 
ವಂಚನೆಯಾಗಬಾರದು. ಅದರ ಹೊಟ್ಟೆ ಬಟ್ಟೆಗೆ, ಸೂರಿಗೆ, 
ಶಿಕ್ಷಣಕ್ಕೆ ಸರಿಯಾದ ವ್ಯವಸ್ಥೆ ಆಗಬೇಕು. ಪುರುಷರನ್ನು 
ಸೋಲಿಸಲು ಅವರದೇ ವಿಧಾನಗಳನ್ನು ಅನುಕರಿಸುವ ಬದಲು, 
ಒಮ್ಮತದ ರಾಜಕೀಯ ಮಾರ್ಗವನ್ನು ಆಯ್ದುಕೊಳ್ಳುವಂತೆ 
ಪುರುಷರಿಗೆ ತೋರಿಸಿಕೊಡುವಲ್ಲಿ ಮಹಿಳೆಯರು ಸಕ್ರಿಯ 
ಪಾತ್ರವಹಿಸಬೇಕು. ಬಡಿದಾಡುವುದರಿಂದ ಪ ಕ್ರೈ ಯೋಜನಏಲ್ಲ 


ಎರಡನೆಯ ಸಹಸ್ರಮಾನದಲ್ಲಿ ಭಾರತೀಯ ಮಹಿಳೆಯರು 
ಕೆಳಸ್ತರದಲ್ಲಿದ್ದು ಹಿಂಸೆ ದೌರ್ಜನ್ಯ ಅಭಾವಗಳ ನೋವನು 
ಅನುಭವಿಸಿದ್ದಾರೆ -ಸಹಿಸಿದ್ದಾರೆ. ಈಗ ಈ ಸಹಸ್ರಮಾನದ 
ಅಂತ್ಯದಲ್ಲಿ ಈ ಅನ್ಯಾಯ ಅಕ್ರಮಗಳ ವಿರುದ್ಧದ ಯುದ್ಧದಲ್ಲಿ 
ಭಾರತೀಯ ಮಹಿಳೆಯೇ ವಿಶ್ವದ ಮಹಿಳೆಯರಿಗೆ ದಾರಿ 
ತೋರಿಸುತ್ತಾರೆ; ಆರಂಭವಾಗಲಿರುವ ಸಹಸ್ರಮಾನ ನಿಜವಾದ 
ಅರ್ಥದಲ್ಲಿಯುಗಾರಂಭವಾಗಲಿ, ಎಂದೇನಾನು ಹಾಠೈಸುತ್ತೇನೆ. 


ಕನ್ನಡಕ್ಕೆ: ಗೀತಾ 


ಭಾರತ ಇದೀಗ ಐದನೇ ಬಾರಿ "ಸೌಂದರ್ಯ'ದ 
ಕಿರೀಟ ತೊಟ್ಟಿದೆ. ಯುಕ್ತಾ ಮುಖೀ ಅವರನ್ನು 1999ರ 
"ಭುವನ ಸುಂದರಿ' ಎಂದು ಘೋಷಿಸಲಾಗಿದೆ. ಕಳೆದ 
ಐದು ವರ್ಷಗಳಲ್ಲಿ ಲ್ಲ ಭಾರತಕ್ಕೆ ನಾಲ್ಕು ಬಾರಿ ಸೌಂದರ್ಯ 
ಕಿರೀಟ! ಇದೇನು ಇದ್ದಕ್ಕಿ ದಂತೆ ಭಾರತದಲ್ಲಿ 
ಗ ಹೆಚ್ಚಿದರೆ? ಇಲ್ಲ ಇದ್ಕೆ ಮೊದಲು ಇಷ್ಟೆಲ್ಲ 

ರ್ಷಗಳು ಸುಂದರಿಯರಿರಲಿಲ್ಲವೆ ಎಂದು ಕೇಳಬೇಡಿ” 
ನನನ ನಮ್ಮ ಭಾರತೀಯ ಸೌಂದರ್ಯ 
ಪರಿಕಲ್ಪನೆಯಂತೆ ಹುಡುಗಿ ಬೇಲೂರಿನ 
ಶಿಲಾಬಾಲಕಿಯಂತೆ ಮೈದುಂಬಿ ಕೊಂಡಿರುತ್ತಿದ್ದಳು. 
ಇದೀಗ ಸರಾಸರಿ ಭಾರತೀಯ ಗಂಡಸರನ್ನು ಮೀರಿಸಿದ 
ಎತ್ತರದ, ನಿಳುವಾದ ಕಾಲುಗಳ, ಒಣಗಿಕೊಂಡ ಬಾರ್ಬಿ 
ಬೊಂಬೆಯಂತೆ ಅಂತರ್ರಾ ಷ್ಟೀಯ ಮಾನದಂಡಕ್ಕೆ 
ಹೊಂದುವಂತೆ ಹುಡುಗಿಯರನ್ನು ತಿದ್ದಿ ತಯಾರಿಸಲು 
ಭಾರತದಲ್ಲಿ ಹೇರಳವಾದ "ತಜ್ಞತೆ' ಇದೆ. ಸ್ಪರ್ಧೆಯ 
ಅಗತ್ಯಕ್ಕೆ ತಕ್ಕ ಕಂತೆ ದೇಹವನ್ನು ರಿಪೇರಿ ಮಾಡಿಸಿಕೊಳ್ಳಲು 


ಸಿದ್ಧವಾದ 'ಹುಡುಗಿಯರಿದ್ದಾರೆ, ಪ್ರೋತ್ಸಾಹಿಸುವ 


ತಾಯ್ರಂದೆಯರಿದ್ದಾರೆ. ಕಾರಣ ಕೀರಿಟದ ಜೊತೆಯಲ್ಲಿ 43 
ಲಕ್ಷ ರೂಪಾಯಿಯ ಬಹುಮಾನವಿದೆ. ಒಂದು ಕಾಲಕ್ಕೆ 
ಹೆಣ್ಣು ಮಕ್ಕಳು ಕಾಲು ಕಾಣುವ ಉಡುಪು ತೊಟ್ಟರೆ 
ಸಿಡುಕುತ್ತಿದ್ದ' ತಾಯ್ತಂದೆಯರು, ಈಜು ಕೊಳದ ಬಳಿ 
ಕೂಡಾ ಈಜು ತೊಡುವುದನ್ನು ತಡೆಯುತ್ತಿದ್ದ ತಂದೆ 
ತಾಯಿಗಳು ಇಂದು fu ಬಿಟ್ಟಿ ಬಿಕನಿ'ಯಕ್ಲೆ ತ 
ದೇಹದಳತೆಯನು ಪ್ರದರ್ಶಿಸುವ ಸೌಂದರ್ಯ 
ಸ್ಪರ್ಧೆಗಳಿಗೆ ದಾಣಿ ಪ್ರೋತ್ಸಾಹಿಸುತ್ತಾರೆ. 


ಇಂದು ಹೊರಬೀಳುವ ಒಬ್ಬೊಬ್ಬ ಸೌಂದರ್ಯ 
ರಾಣಿಯ ಹಿಂದೆಯೂ , ಈ “ಪರ್ಫೆಕ್ಟ್‌' ಸುಂದರಿಯರನ್ನು 
ತಯಾರಿಸಿದ ತಜ್ಞರ ಹಿಂಡಿದೆ. ಬ್ಯೂ ಟಿಷಿಯನ್‌, ಸ್ಟೀಚ್‌. 
ಕೆಳ ಹೇರ್‌ ಹರ್‌ ಉಡುಪು ವಿನ್ಯಾ ಸಕರು, 
ಕಾಸ್ಮೆಟಿಕ್‌ ದಂತವೈದ್ಯರು, ಕಾಸ್ಮೆಟಿಕ್‌ ಶಸ್ತವೈದ್ಯರು, ನೃತ್ಯದ 
ಗುರುಗಳು, ಎಟಿಕೆಟ್‌ ಗುರುಗಳು.. . ಪಟ್ಟಿ ಬೆಳೆಯುತ್ತಾ 
ಹೋಗುತ್ತದೆ. ಇವೆಲ್ಲವೂ ಸಾಕಷ್ಟು ವೆಚ್ಚದ ಚಿಕಿತ್ಸೆಗಳು, 
ತರಪೇತುಗಳು. ಆದರೆ 43 ಲಕ್ಷದ ಎದುರ ಸಣ್ಣಿದಾಗಿ 
ಕಾಣುವ ಬಂಡವಾಳವಿದು. 


ಕಿರೀಟ ತೊಟ್ಟಯುಕ್ತಾನನ್ನು "ನಿಮಗೆ ಹೇಗೆನಿಸುತ್ತದೆ?' 
ಎಂದಾಗ, ಐ ಯಾಮ್‌ ಪರ್‌ಫೆಕ್‌' ಎಂದುತ್ತರಿಸಿದರು! 


ಸಮಕಾಲೀನ ಹಾಾಕಾಣಾಣಾಗಾಗಾಗಾಗಣಾಣಾಣಾಣ 
ಕೀರಿಟ ಗೆದ್ದು ಬಂದ ಭಾರತದ 'ಪರ್ಫೆಕ್ಟ್‌' ಸುಂದರಿಯರು 


ನೇಮಿ 


ದಿಟವಾದ ಮಾತು, ಕಾರಣ ಇಂದು ಸೌಂದರ್ಯ 
ರಾಣಿಯರು ಕಾರ್ಹಾನೆಯ ಅಸೆಂಬ್ಲಿ ಲೈನ್‌ನಿಂದ 
ಅಂತರಾಷ್ಟ್ರೀಯ ಮಾನದಂಡಕ್ಕನುಸಾರವಾಗಿ, 
ಯಂತ್ರದಲ್ಲಿ ಸಿದ್ಧ ಮಾಡಿ ತಯಾರಿಸಿ "ಪರ್ಫೆಕ್ಟ್‌ 
ಠಾಣಿ'ಯರು. ಇಂದಿನ "ಸೌಂದರ್ಯ', ದೇವರು 


. ಕೊಟ್ಟದ್ದಲ್ಲ ಈ ಭೂಮಿಯ ಮೇಲೇ ತಯಾರಾದದ್ದು. 


"ಹುಡುಗಿ ಎತ್ತರವಾಗಿರಬೇಕು ಅಷ್ಟೆ; ಉಳಿದದ್ದು ನಾವು 
ಮಾಡುತ್ತೇವೆ' ಎಂದು ಆತ್ಮವಿಶ್ವಾದಿಂದ ಸಾರುತಾರೆ 
"ಫಿಟ್‌ನೆಸ್‌ ತಜ್ಞೆ' ರಮಾಬ್ಯಾನ್ಸ್‌. ಇಂದು ನಮ್ಮಿಂದ 
ಮಾಡಲಾರದ್ದು ಕ ಹುಡುಗಿಯ ಎತ್ತರವನ್ನು 
ಹಿಗ್ಗಿಸುವುದೊಂದೆ. ಉಳಿದದ್ದಕ್ಕೆಲ್ಲ, ಬರೀ “ನೇಮ. 
ನಿಯಮ, ವ್ಯಾಯಾಮ ಅಲ್ಲಶಸ್ತ್ರಚಿಕಿತ್ತೆಯೇ ಇದೆ. ನಿನಗೆ 
ಹೊಸಮೂಗು,ಶುಟಿ, ಗಲ್ಲ ಮುಖ ನೀಡುವುದಷ್ಟೇ ಅಲ್ಲ 
“ಲೈಪೋಸಕ್ಟನ್‌' ಮೂಲಕ ಹೊಸ ದೇಹಾಕರವನ್ನು 
ನೀಡಬಲ್ಲಿವು' ಎನ್ನುತ್ತಾರೆ. ಇದು ಬರೀ ಬಡಾಯಿಯಲ್ಲ _ 
ಇಂದು ಹೆಡುಗಿಯರು ಕಿರೀಟ ತೊಡಲು ಶಸ್ತ್ರ ಚಿಕಿತ್ಸೆಯ ' 
ಹಂತಕ್ಕೂ ಹೋಗಲು ಸಿದ್ಧವಿದ್ದಾರೆ. `ಾಸ್ಟೆ ಚಿಕ್‌ 
ದಂತವೈದ್ಧರಾದ ಡಾ।ಸುನಿಲ್‌ ಭೊಲಾಬಾಯಿ, "ಇಂದಿನ 
ಈ ಸುಂದರಿಯರನ್ನು ನೋಡಿದರೆ ವೀನಸ್‌ ಕೂಡ 
ನಾಚುತ್ತಿದ್ದಳು. ಕಾರಣ ಯಂತ್ರದಿಂದ ತಯಾರಿಸಿದಂತೆ 
ಇವರು ಪರ್ಫೆಕ್ಟ್‌ ಇದ್ದಾರೆ' ಎನ್ನುತ್ತಾರೆ. 


ಈ “ಪರ್ಫೆಕ್ಟ್‌ ಸುಂದರಿ' ಯನ್ನು ಹೇಗೆ ತಯಾರಿಸುತಾರೆ 
ಗೊತ್ತೆ? ಮುಖದಿಂದ ಆರಂಭಿಸೋಣ. ನಕ್ಕಾಗ 
ಒಸಡುಗಳು ಕಾಣುತ್ತವೆಯೆ, ಉಹುಂ ಅಡು 
ಸೌಂದರ್ಯವಲ್ಲ, ಸರಿ ಕಾಸ್ಥಟಿಕ್‌ ದಂತವೈದ್ಯರು ನಿಮ್ಮ 
ಒಸಡುಗಳನ್ನು ಮೇಲಕ್ಕೆ ಸರಿಸುವರು, ಹಲ್ಲುಗಳು ಸಾಲಾಗಿ 
ಸಮರೇಖೆಯಲ್ಲಿ ಇಲ್ಲ ಎಂದರೆ ನೇರ ಮಾಡಿ 
ಜೋಡಿಸುವರು, ಒರಟು ತುದಿಗಳನ್ನು ಗರಗಸದಿಂದ 
ತುಂಡರಿಸಿ ಸಮನಾಗಿಸುವರು. ಹಲ್ಲುಗಳು ಬಣ್ಣಗೆಟ್ಟಿವೆಯೆ, 
ಚಿಂತೆ ಇಲ್ಲ, ಅಪ್ಪಟ ಬಿಳಿಯ ಬಣ್ಣಕ್ಕೆ ತರುವರು. ನಿಮ್ಮ 
ದವಡೆಮೂಳೆಯ ಆಕಾರ ಸರಿ ಇಲ್ಲ ಎನಿಸಿದರೆ ಶಸ್ತ್ರ 
ಚಿಕಿತ್ಸೆಯಿಂದ ಗುಂಡು ಅಥವಾ, 'ಚಾಕದ ಆಕಾರೆ 
ನೀಡೆಬಲ್ಲರು. ಮಾಜಿ ಮಿಸ್‌ 'ಇಂಡಿಯಾ 
ಮನ್‌ಪ್ರೀತ್‌ಬ್ರಾರ್‌ ತನ್ನದವಡೆಮೂಳೆಯನ್ನು (JAW) 
ಗುಂಡಾದ ಆಕಾರ ಬರುವಂತೆ ಕಾಸ್ಮೆಟಿಕ್‌ 
ಆರ್ತೋಡಾಂಟಿಸ್ಟ್‌ ಮಯೇಕರ್‌ ಅವರಿಂದ 


ಟೊ 00004 REESE 


ಕೆತ್ತಿಸಿಕೊಂಡಿದ್ದರು. ಡಾ. ಸುನಿಲ್‌ ಅವರು ಮಾಜಿ ಮಿಸ್‌ 
ಇಂಡಿಯಾ ನಮ್ರತಾ ನ ಶಿರೋಡ್ಯರ್‌ ಒಸಡುಗಳನ್ನು ಕತ್ತರಿಸಿ 
ತಿದ್ದಿದಂತೆ, ಐಶ್ವ ರ್ಯ ರಾಯ್‌ ಹಲ್ಲುಗಳ ಆಕಾರವನ್ನು? ತಿದ್ದಿ 
ಬೆಳ್ಳೆಗಿಸಿದರು- ಮಾಜಿ "ಭುವನದ. `ಸುಂದರಿ' ಡಯಾನ 
ಮತ್ತುಹಾಜಿ "ಭುವನ ಸುಂದರಿ” ಯುಕ್ತಾಅವರ ಹಲ್ಲುಗಳ 
ಒರಟು ತುದಿಗಳನ್ನು ಚಿಪ್‌ ಮಾಡಿ ಸರಿಪಡಿಸಿದರು. 


ಇನ್ನು ಮುಖವನ್ನು ತಿದ್ದಿ ತೀಡಲು ಕಾಸ್ಮೆಟಿಕ್‌ 
ಸರ್ಜನ್‌ರಿದ್ದಾರೆ. ಮೂಗನ್ನು ಚೂಪಾಗಿ, ನೇರವಾಗಿ 
ಕಡೆದು ತಿದ್ದಿಸರಿಪಡಿಸುತ್ತಾರೆ. ಗಲ್ಲದ ಆಕಾರ ಸರಿ ಇಲ್ಲವೆ 
ಚಿಂತೆ ಇಲ್ಲ ಅದನ್ನೂ ಕತ್ತ ತ್ರೈ ಸರಿ ಪಡಿಸಬಹುದು. ಇನ್ನು 
ಸಿಲಿಕಾನ್‌ ಇಂಜೆಕ್ಸನ್‌ ತುಟಿಗಳಿಗೂ ಸ ಸಾಧ್ಯವಾಗಿದೆ: 
ತುಟಿಗಳು ತೆಳುವಾಗಿವೆ, ತುಟಿಯುಬ್ಬಿದ "ಸೆ "ಸೆಕ್ಷಿಪೌಟ್‌, 
ಬೇಕು ಎಂದರೆ, ತುಟಿಗಳಿಗೆ ಸಿಲಿಕಾನ್‌ ಇಂಜೆಕ್ಟನ್‌ 
ನೀಡಬಲ್ಲರು. ಸೊಂಟದಲ್ಲಿ ತೊಡೆಗಳಲ್ಲಿ ) ಬೊಜ್ಜಿದೆಯೇ 
ಅದಕ್ಕೂ ಶಸ್ತ್ರಚಿಕಿತ್ಸೆ ಇದೆ. 'ರೈಪೋಸಕ್ಟನ್‌' ಮೂಲಕ ನಿಮ್ಮ 
ಸೊಂಟ ಮತ್ತುತೊಡೆಯ ಬೊಜ್ಜು ತೆಗೆಯುತ್ತಾರೆ. 


ಇಷ್ಟಲ್ಲದೆ ಈ ಹುಡುಗಿಯರಿಗೆ ತಿನ್ನುವುದು, 
ಕೂರುವುದು, ನಿಲ್ಲುವುದು, ನಡೆಯುವುದು ಕಡೆಗೆ 
ಸೀನುವುದೂ ಹೇಗೆಂದು ಹೇಳಿಕೊಡುತ್ತಾರೆ. ಆಡುವ 
ಮಾತು, ನಗುವ ರೀತಿ ಎಲ್ಲದಕ್ಕೂ ತರಪೇತು 
ನೀಡುವವರಿದ್ದಾರೆ. ಅವರ ಹಾವಭಾವ, ನಡಿಗೆಯ ಭಂಗಿ, 
ನುಡಿಯುವ ಬೆಗ್ಗೆ ಉದುರಿಸುವ ನುಡಿ ಮುತ್ತುಗಳೆಲ್ಲ 

"ಪರ್ಫೆಕ್ಟ್‌: "ಇರಬೇಕಲ್ಲ. ಈ ಬಾರಿಯ 'ಭುವನಸುಂದರಿ” 
ಯುಕ್ತಾ ಇಡೀ ಶೋ ಜಾ ತಮ್ಮ ತೆಳುವಾದ ಬಣ್ಣ 
ಬಳಿದ 'ಜೂಪು ಉಗುರಿನ ಒಂದು ಕೈಯನ್ನುಸ ಸದಾ ಎದೆಯ 
ಮೇಲೆ ಇಟ್ಟುಕೊಂಡಿದ್ದರಂತೆ. ಕಾರಣ ಹೀಗೆ ಮಾಡುವಂತೆ 
ಅವರ 'ವೈಯಕ್ತಿಕ ತರಹೇತುಗಾರ್ತಿ ಮಿಕಿ ಮೆಹ್ತಾಸಲಹೆ 
ನೀಡಿದ್ದರು.! 


ಅಂತರರಾಷ್ಟ್ರೀಯ ಮಾನದಂಡಕ್ಕೆ ಸರಿಯಾಗಿ ನಿಮ್ಮ 


ದೇಹವನ್ನು ಕಡೆದು ಸಿದ್ಧಪಡಿಸಿಕೊಂಡ ಮೇಲೆ ನೀವು, 
ಪಾಶ್ಟಸ್ಕರ ಶಿಷ್ಟಾಚಾರಗಳನ್ನೆಲ್ಲ ಕಲಿತಿರಬೇಕು. ಇದಕ್ಕೆ ೦ಡೇ 
ಸಬಿರಾ ಮರ್ಚೆಂಟಿರಂಥಾ" ಟಿಕೆಟ್‌ ಗುರು' ಗಳಿದ್ದಾರೆ. 
ಚಾಕು ಫೋರ್ಕ್‌ ಹಿಡಿಯುವುದಂತೂ ಎಲ್ಲರೊ 
ಕಲಿತಿರುತ್ತಾರೆ, ಆದರೆ "ಫಿಷ್‌ ನೈಫ್‌' ಯಾವುದು “ಚೇಸ್‌ 
ನೈಫ್‌' ಯಾವುದು ಎಂದೆಲ್ಲ ತಿಳಿಸಲು, ನೇರವಾಗಿ 
ನೆಡೆಯಲು ಸಣ್ಣದಾಗಿ ಸೀನಲು ಎಟಿಕೆಟ್‌ ಗುರುಗಳು 
ಹೇಳಿಕೊಡುತ್ತಾರೆ. 


ತಮಾಷೆಯ ವಿಷಯವೆಂದರೆ ದೇಹವನು ಇಷ್ಟೆಲ್ಲ 


ಪಾಡು ಪಟ್ಟು ಮಾರ್ಪಡಿಸಿ, ಶಸ್ತ್ರ ಚಿಕಿತ್ಸೆಯನ್ನೂ 
ಮಾಡಿಕೊಂಡು ತಿದ್ದಿ ತೀಡಿ ರಿಪೇಠಿ ಮಾಡಿದ್ದ ಈ 
ಹುಡುಗಿಯರನ್ನು" ನಿಮ್ಮರೋಲ್‌ ಮಾಡಲ್‌' ಯಾರೆಂದು 
ಹೇಳಿ “ಆಕೆಯ ಅಂತರಂಗದ ಸೌಂದರ್ಯ, 
ಸಹಾನುಭೂತಿ' ಎಂದು ಪರ್ಫೆಕ್ಟ್‌ ಉತ್ತರಗಳನ್ನು 
ಕೊಡುತ್ತಾರೆ. ಅಂದಹಾಗೆ ದೇಹವನ್ನು: ಇಷ್ಟೆಲ್ಲ ತಿದ್ದಿ ತೀಡಿ 
ನೇರಮಾಡಿಯೂ ಇದುಕೇವಲ 'ದೇಹ ಸೌಂದರ್ಯದ 

ಪ್ರದರ್ಶನ” ಎಂದರೆ ನಮ್ಮ ಸೌಂದರ್ಯೋಪಾಸಕರಿಗೆ, 
ಸೌಂದರ್ಯ ರಾಣಿಯರಿಗೆ ಕೋಪ ಬರುತ್ತದೆ. "ತಾವು 
ತಮ್ಮ' ಪರ್ಫೆಕ್ಟ್‌ ದೇಹ'ದಿಂದ ಗೆದ್ದದ್ದಲ್ಲ: ತಮ್ಮ ಅಂತರಂಗದ 
ಸೌಂದರ್ಯದಿಂದ, ತಮ್ಮ” ಬುದ್ಧಿವಂತಿಕೆ 
ಚುರುಕುತನದಷ್ಟೇ ಅಲ್ಲ ತಮ್ಮ ಆಧ್ಯಾ ತ್ಮಿಕ 

ಪ್ರಭಾವಳಿಯಿಂದ ನಾವು ವಿಶ್ವ ದ್ರ ಮನಸೂರೆ ಮಾಡಿಡೆವೆ' 
ಎಂದು ಇವರು ನಂಬಲಿಚ್ಛೆಸುತ್ತಾರೆ. ಆದರೆ ಇಂದಿನ ` 
ಪೆ ಫೇಕ್ಟಕರನ್ನು ಅಷ್ಟು ಸಲೀಸಾಗಿ ಮೂಢರಾಗಿಸಲು 
ಸಾಧ್ಯವಿಲ್ಲ. ಸೌಂದರ್ಯ ಸ್ಪರ್ಧೆಗಳ ಹಿಂದಿನ ಹೇರಳ 
ಹಣ, ಈ ಸ್ಪರ್ಧೆಗಳ ಮಾರುಕಟ್ಟೆಯಸಾಧನವಾಗಿರುವುದು 
ಎಂಥಾ ದಡ್ಡರಿಗೂ ಅರ್ಥವಾಗುವಷ್ಟು ಸ್ಪಷ್ಟವಾಗಿದೆ. 
ಇವೆಲ್ಲವೂ ಸರಕು ಮಾರಾಟದ ಹೊಸ ತಂತ್ರ ಗಳು ಎಂದು 
ಸಾಮಾನ್ಯಪ್ರೆ ಪೆ ಕ್ಷಕನಿಗೂ ಅರ್ಥವಾಗಿದೆ. ಈ ಸ್ಪರ್ಧೆಗಳನ್ನು 
ಸ್ಪಾನ್ಸರ್‌ ಮಾಡುವ ಕಂಪನಿಗಳು ಕೋಟಿ ಕೋಟಿ 
ರೂಪಾಯಿ ಖರ್ಚು ಮೂಡುತ್ತವೆ. ಕಾರಣ ಅದಕ್ಕೆ 
ಬದಲಾಗಿ ಪುಕ್ಕಟ್ಟೆಯ ಯಥೇಚ್ಛ. ಪ್ರಚಾರ ಅವರಿಗೆ 
ಸಿಗುತ್ತದೆ. ಸೌಂದರ್ಯ ರಾಣಿಯರು ಮುಂದಿನ ಒಂದು 
ವರ್ಷ ಈ ಕಂಪನಿಗಳ ಎಲ್ಲ ಮಾಲುಗಳನ್ನು ಪ್ರಚಾರ 
ಮಾಡಲು ನಿಯಮಬದ್ದರಾಗಿರುತ್ತಾರೆ. 


ಅಂದಹಾಗೆ ಎಂದಿನಂತೆ ಈ ವರ್ಷವೂ ಭುವನ 
ಸುಂದರಿ ಸ್ಪರ್ಧೆ ನಡೆಯಿತು. ಎಂದಿನಂತೆ ಈ ವರ್ಷವೂ 
ಸ್ತ್ರೀವಾದಿಗಳು "ಸೌಂದರ್ಯ ಸ್ಪರ್ಧೆಗಳು ಸೆಕ್ಸಿಸ್ಟ್‌ 
ಜಾನುವಾರು ಮಾರುಕಟ್ಟೆಗಳು' ಎಂದುಪ ಪ್ರತಿಭಟಿಸಿದರು. 
ವ್ಯತ್ಯಾಸವಿಷ್ಟೆ ಈ ಬಾರಿ ಬಹಳಷ್ಟು ಜನ ಸ್ತ್ರೀವಾದಿಗಳು 
ಹೇಳುವುದು ದಿಟವೆಂದರು. ಇತ್ತೀಚಿನ ಇಂಗ್ಲಿಷ್‌ 
ಪತ್ರಿ ಕೆಯ ಸರ್ವೆಯಂತೆ, ಶೇಖಡಾ ಐಪತ್ತನಾಲ್ಕು ಮಂದಿ 
ಸ್ವ್ರೀವಾದಿಗಳ ಹೇಳಿಕೆಯನ್ನು ಬೆಂಬಲಿಸುತ್ತಾರೆ. 


ವಾದ ವಿವಾದಗಳೇನೇಇರಲಿ, ಇಂದು ನಮ್ಮ ಎಳೆಯ 
ಹುಡುಗಿಯರ ಎದುರು ತೆರೆದಿರುವ ಎಷ್ಟೋ ಗ್ಲಾಮರಸ್‌ 
ಹುದ್ದೆಗಳಲ್ಲಿ ಸೌಂದರ್ಯ ರಾಣಿಯರಾಗುವುದೂ 
ಒಂದಾಗಿದೆ. ಡಾಕ್ಟರ್‌, ಇಂಜಿನಿಯರ್‌, ಪೈ ಲೆಟ್‌ 
ಮುಂತಾದ ಹುದ್ದೆಗಳು ಅನಾಕರ್ಷಕವಾಗಿ ಕಾಣುತ್ತವೆ. 


ಟಟ ಪಪಂ ದೇರಾ ನಾ: 


ವರ್ಷಗಟ್ಟಲೆ ಹಗಲು ರಾತ್ರಿ ಓದಿ, ಕೇವಲ ಕೆಲವು ಸಾವಿರ ಮಾಧ್ಯಮದಲ್ಲಿ ಭಾರೀ ಸುದ್ದಿ ಮಾಡುತ್ತವೆ. ಸಮೂಹ 
ರೂಪಾಯಿಗಳ ಸಂಬಳ ತರುವ, ಸದಿಲ್ಲದ ಸುದಿಯಾಗದ ಮಾಧ್ಯಮಗಳು ವಿಜ್ಞಾನ, ಸಾಹಿತ್ಯ, ಕಲೆ, ವೈಮಾನಿಕ 
ಈ ಹುದ್ದೆಗಳು ಸಪ್ಪೆಯಾಗಿ ಕಾಣಬಹುದು. ಕಾರಣ ಡಾ. ಇಂಥಾ ಹತ್ತುಹಲವು ರಂಗಗಳಲ್ಲಿ ಹೆಣ್ಣಿನ ಸಾಧನೆಯನ್ನು 
ಇಂದಿರಾ ಹಿಂದುಜಾ ಭಾರತದಮೊಟ್ಟಮೊದಲಪ್ರಣಾಳ . ಇಷ್ಟು ಪರಿಯಲ್ಲಿ ಬಿಂಬಿಸಿ, ಬಿತರಿಸುವುದಿಲ್ಲ ಹಾಡಿ 
ಶಿಶು ತಯಾರಿಸಿದಾಗ ಅವರ ಮುಖವೇನೂ ಪತ್ರಿಕೆಯ ಹೊಗಳುವುದಿಲ್ಲ ಕಾರಣ, "ಹೆಣ್ಣಿನ ನಿಜವಾದ 
ಮುಖ ಪುಟದಲ್ಲಿ ಇಷ್ಟಗಲ-ಅಚ್ಚಾಗಲಿಲ್ಲ. ನಿಷೇದಿತ ಸಾಧನೆಯನ್ನು ಪ್ರಾಯೋಜಿಸುವ ಕಂಪನಿಗಳೆಲ್ಲಿವೆ? 
ಬಾಸಿನ್‌ ಬೋಯಿಂಗ್‌ ವಿಮಾನದ ಜಗತಿನ ಅತ್ಯ ೦ತ ಇಂದು ನಾವು ನಮ ಹುಡುಗಿಯರ ಎದುರು ಹೊಸ 
ಚಿಕ್ಕವಯಸ್ಸಿನ ಕ್ಯಾಪ್ಟನ್‌ ಆದದ್ದುಪತ್ರಿ ಕೆಗಳಿಗೆ' ಮುಖಪುಟ ಮಾದರಿಗಳನ್ನುಸ ಸಿಸಬೇಕದೆ, ಹೊಸಪರ್ಯಾಯಗಳನ್ನು 
ಲೇಖನ ಮಾಡುವಷ್ಟು ಡ್ಯ ಸುದ್ದಿಯಾಗೋಲ ಆದರೆ ನ್ಸಿಡಬೇಕಿದೆ.ಕ್ಯಾಪ್ಟ ಲಕ್ಷ್ಮಿ, ಕಿರಣ್‌ ಬೇಡಿ, ನಿವೇದಿತಾ 
೦ದರ್ಯ ಸ್ಪರ್ಧೆಗಳು ಭಾರೀ ಸುದ್ದಿಯಾಗುವ ಬಾಸಿನ್‌ ಮುಂತಾದವಕೆ ಸ್ತೀ ಪರಂಪರೆಯನ್ನು 


ಅಬ್ಬರದ ಮೇಳಗಳು, ಪ್ರತಿ ಪತ್ರಿಕೆಯ ಮುಖ ಪುಟದಲ್ಲಿ ಮುಂದುವರೆಸಿಕೊಂಡು ಹೋಗಬೇಕಿದೆ. ನಮ ಎಳೆಯ. 


ಸ ಹೊ ರಾರಾಜಸುವ ಗ್ಲಾಮರಸ್‌ ಇತ್ತ ಮಕ್ಕಳನ್ನು ಸಾಧನೆಯ ರಂಗಕ್ಕೆ ಆಹ್ವಾನಿಸಬೇಕಿಡೆ. ಆದರೆ 
ದ ಲಕ್ಷಗಟ್ಟ ಣದ ಆಕರ್ಷ ಇದರ ಹಿಂ ಇದು ಹೇಗೆಂಬುಡೇ ನಮ್ಮೆದುರು ನಿಂತಿರುವ ದೊಡ್ಡ 


ಕೋಟಿಗಟ್ಟಲೆ ಹಣಸುರಿದ ಕಂಪನಿಗಳು. ಹೀಗೆಂದೇಇವು . ಸವಾಲು 


ಪ್ರೀತಿಯ ಅಚಲ 


ಇತ್ತೀಚೆಗೆ ರೋಗಗ್ರಸ್ಥ ಮನಸಗಳು ಮಹಿಳೆಯರನ್ನುಯಾವಯಾವ ರೀತಿಯಲ್ಲಿ ಹಿಂಸಿಸುತಿವೆ ಎನ್ನುವುದನ್ನುಕಂಡಾಗ, ಮಾನವೀಯತೆ 
ಎನ್ನುವ ಶಬ್ದಕ್ಕೆ ಬಹುಶಃ ಅರ್ಥವೇ: ಪಲ್ಲಟವಾಗಿ ಬಿಡುತಿದೆಯೇನೋ ಎನ್ನುವ ಭಯವಾಗುತ್ತದೆ. 


ಹದಿನೈದು ಮತ್ತು ಹತ್ತು ವರ್ಷದ ಎರಡು ಮಕ್ಕಳ ತಾಯಿ, ಉದ್ದೊ ್ಯೀಗಸ್ಥೆ ಮಹಿಳೆಯೊಬ್ಬರು ನನ್ನ ಹತ್ತಿರ ಒಂದು ಸ ಸಣ್ಣ ದುಃಖ 
ತೋಡಿಕೊಂಡರು. ತುಂಬಾ ಸಂಪ, ಶ್ರೈದಾಯಸ್ಥ ಮನೆಯ ಆ ಮಹಿಳೆ ಸದಾ ಚೂಡಿದಾರನ್ನೇ ಧರಿಸಬೇಕೆಂದು "ಗಂಡನ ಕಡ್ಡಾಯವಂತೆ. 
ಸ್ಕೂಟಿಯಲ್ಲಿ ಕೆಲಸಕ್ಕೆ ಹೋಗುವ ಆಕೆ ಸೀರೆಯುಟ್ಟು ಸೆರಗನ್ನು ಪಿನ್‌ ಮಾಡಿದಾಗ ಎಡಭಾಗದಲ್ಲಿ ಬ್ಲೌಸ್‌ ಕೆಳಗೆ ಸ್ವ ಲ ಹೊಟ್ಟೆ 
ಕಾಣಿಸುತ್ತದೆಯಲ್ಲ ಅದು ಆಕೆಯ ಗಂಡನ ದೃಷ್ಟಿಯಲ್ಲಿ ಅಶ್ಟೀಲವಂತೆ! ನಿಧಾನವಾಗಿ ವಿಚಾರಿಸಿದಾಗ ತಿಳಿಯಿತು. ಆ ಗಂಡನ "ಚಾರಿತ ಶವೇ 
ಶುದ್ಧವಿಲ್ಲ. "ತಾನು? ಕಳ್ಳ ಪರರನ್ನುನಂಬ' ಎನ್ನುವ? ಗಾದೆಯಂತೆ! ಇಂಥ ರೋಗಗ್ರಸ್ಥ ಸ್ಹಮನಸ್ತುಗಳೇ ಹೆಣ್ಣಿಗೆ ಮುಖಕ್ಕೆ ಪರದೆ, ಮೈಗೆ ಬುರಖಾ 
ಇತ್ಯಾ ದಿ ತೊಡಿಸಿರುವುದು, 


ಇದು ಒಂದು ಮನೆಯ ಹೆಂಡತಿಯ ಪಾಡಿನ ಸುದ್ದಿಯಾಯಿತು. ಇಂಥ ಒಂದು ರೋಗಗ ಗಸ್ಟ ಮನದ ವ್ಯಕ್ತಿ ಒಂದು ಸಂಸ್ಥೆಯ 
ಯಜಮಾನನಾದರೇ? ಬೆಂಗಳೂರಿನ ಪ ಪ್ರತಿಷ್ಠಿತ ಬಡಾವಣೆಯಲ್ಲಿ ಒಂದು ಪ ಪ್ರತಿಷ್ಠಿತ ಶಾಲೆ. ಇಲ್ಲಿಯ ಹೈಸ್ಕೂ ಲಿನ ಉಪಾಧ್ಯಾಯಿನಿಯರು 
ಪ ಪ್ರತಿನಿತ್ಯ ಶಾಲೆಗೆ ಬಂದೊಡನೆಯೇ ಕಡ್ಡಾಯವಾಗಿ ಕೋಟೊಂದನು ಹಾಕಿಕೊಳ್ಳಬೇಕು. ಒಮ್ಮೆ ಚೇಸಿಗೆಯ ಅತಿ ಶೆಖೆಯಲ್ಲಿಈ ಕೋಟನ್ನು 
ಧರಿಸಿ ಮೈಶಾಖ ಅತಿಯಾಗಿ ಒಬ್ಬ ಉಪಾಧ್ಯಾಯಿನಿ ಬವಳಿ ಬಂದು ಬಿದ್ದರೂ ಕೋಟಿನಿಂದ ರಿಯಾಯಿತಿ ಇಲ್ಲವಂತೆ! ಇದಕ್ಕೆ ಕಾರಣವೇನು. 
ಗೊತ್ತೆ? ಇದೇ [ ಸೀರೆ ಸೆರಗನ್ನು ಪಿನ್‌ ಮಾಡಿಕೊಳ್ಳುವುದರಿಂದ ಸ್ವ ಲ್ಷಭಾಗ ಹೊಟ್ಟೆಕಾಣುತ್ತದೆ. ಆ ಶಾಲೆಯ ಗಂಡು ಮಕ್ಕಳು ಇಂಥ ದೃಶ್ಯ 
ನೋಡಿ ದಾರಿತಪ್ಪಿಬಿಡುತ್ತಾರಂತೆ | 1! ಈಗ ವೃದ್ಧಾಪ್ಯ ದಲ್ಲಿರುವ ಆ ಶಾಲೆಯ ಯಜಮಾನ ಬಹಳ ಹಿಂದೆ ಚಾರಿತ್ರಹೀನ ಎನ್ನುವ ಕುಖ್ಯಾ ತಿಗೆ 
ಒಳೆಗಾಗಿದ್ದವನೇ! 


ಒಂದು ಕಡೆಯಲ್ಲಿ ಲ್ಲಿಸೌಂದರ್ಯಸ್ಪರ್ಧೆಯ ಹೆಸರಿನಲ್ಲಿ ಅಶ್ಲೀಲತೆಯ ಪ್ರದರ್ಶನ. ಟಿ.ವಿಯ ಜಾಹೀರಾತುಗಳು, ಚಲನಚಿತ್ರಗಳೂ 
ಮಹಿಳೆಯರನ್ನು ಶೋಷಣೆಯ ಪರಾಕಾಷ್ಠೆಗೆ ತಳ್ಳಿರುವುದನ್ನು ಮಾರೀ ಹಿಡಿತಕ್ಕೆ ತರಲಾಗುತ್ತಿಲ್ಲ. ಮತ್ತೊಂದು ಕಡೆ ಪು ಪುರುಷನ ವಿಕೃತ 
ಕಾಮಕ್ಕೆ ಬಾಲವೇಶ್ಯೆ ಯರ ಬಲಿಯಾಗುತ್ತಿವೆ. ಇನ್ನೊಂದು ಕಡೆ ಹೀಗೆ ಮಹಿಳೆಯರ ದೈನಂದಿನ ಸರತ ಬದುಕಿನಫಿ ಇಲ್ಲದ ಒತ್ತಡ ಜೀಹಿಕಾ ವ್ಯ 
ತಮ್ಮೊಳಗೇ ಕೊಚ್ಚಿಕೊಂಡು ಹೋಗುತ್ತಿರುವ ನೈತಿಕತೆಯನ್ನು ಮತೆಲ್ಲಿಂದಲೋ ಹಿಡಿದಿಡುವಪ ಶ್ರಯತ್ನ!! ಎರೆಡೂ" "ಅತಿ'ಗಳೇ ಮತ್ತುಎರಡು 

“ಅತಿ' ಗಳಲ್ಲಿಯೂ ಬಲಿಯಾಗುತ್ತಿರುವವಳು ಮಾತ್ರ ಮಹಿಳೆಯೇ. || 
ಶತಬಿಷಾ. 


ವಾಯ ಎಎ ಪಮ ಜಹಾ 0 
ನಾಕೆಯ ನಾರಿ: ಒಂದು ಪಾರ್ಶನೋಟ 


ಮಹಿಳೆಯರಿಗೆ ಹಿಂದೆಂದಿಗಿಂತಲೂ ಶಿಕ್ಷಣಕ್ಕೆ ಹೆಚ್ಚಿನ 
ಅವಕಾಶಗಳು ಇಂದು ತೆರೆದಿವೆ. ಇದರ ಫಲವಾಗಿ 
ವಿದ್ಯಾವಂತರಾಗುವ ಸ್ತ್ರೀಯರು ಹಾಗೂ ಪುರುಷರ ಸಂಖ್ಯಾ 
ಪ್ರಮಾಣದ ನಡುವೆ ಹಿಂದೆ ಕಾಣಬರುತ್ತಿದ್ದ ಅಂತರ ಈಗ 
ಕ್ರಮವಾಗಿ ಕುಗ್ಗುತ್ತಿದೆ. ಹಿಂದಿನ ತಲೆಮಾರುಗಳಿಗೆ ಹೋಲಿಸಿದಲ್ಲಿ 
ಈಗ ಮಹಿಳೆಯರು ಮದುವೆಯಾಗುವ ಹೊತ್ತಿಗೆ ಸಾಕಷ್ಟು 
ಪ್ರೌಢರಾಗಿರುತ್ತಾರೆ, ಹೆಚ್ಚು ಸುಶಿಕ್ಷಿತರೂ ಆಗಿರುತ್ತಾರೆ. 
ಮಗುವಿನ ಜವಾಬ್ದಾರಿಯನ್ನು ಹೊರಲು ಭೌತಿಕವಾಗಿ, 
ಮಾನಸಿಕವಾಗಿ, ಆರ್ಥಿಕವಾಗಿ ಕೂಡ ತಾವುಸಮರ್ಥರಾಗುವ 
ಪರೆಗೂ ಮೊದಲ ಮಗುವನ್ನು .ಪಡೆಯುವುದನ್ನೇ 
ಮುಂದೂಡುವವರ ಸಂಖ್ಯೆ ಕೂಡ ಇಂದು ಹೆಚ್ಚು 


ಒಬ್ಬಮನಶಾಸ್ತ್ರಜ್ಞರು ಅಭಿಪ್ರಾಯ ಪಡುವಂತೆ "“ಇಂದಿನ 
ಭಾರತೀಯ ಮಹಿಳೆ ತನ್ನ ಜವಾಭ್ದಾರಿಯನ್ನು ತಾನೇ 
ತೆಗೆದುಕೊಳ್ಳಲು ಸಿದ್ಧಳಿದ್ದಾಳೆ. ಹಿಂದಿನ ಹೀಳಿಗೆಗಳಲ್ಲಿ 
ಮಹಿಳೆಯನ್ನು ನಿರ್ಣಾಯಕವಾಗಿ ರೂಪಿಸುವವರುಅವಳ ತಂದೆ 
ಮತ್ತುಗಂಡ ಎಂಬುದೇ ಪ್ರಬಲ ನಂಬಿಕೆಯಾಗಿತ್ತು ಆದರೆ ಈ 
ಪುರಾಣ ಪ್ರತೀಕದ ಆಕೃತಿಯೇ ಈಗ ಬದಲಾದಂತೆ ಆಗಿದೆ''. 


ಇಬ್ಬರ ಆದಾಯವುಳ್ಳಂಥ ಕುಟುಂಬಗಳ ಸಂಖ್ಯೆ ಕೂಡ 
ಹೆಚ್ಚುತ್ತಿದೆ. ಇಂತಹ ಕುಟುಂಬಗಳಲ್ಲಿ ನಿರ್ಧಾರಗಳನ್ನು 
ಮಾಡುವವರು ಇಬ್ಬರೂ ಆಗಿರುತ್ತಾರೆ. ತನ್ನ ಗಂಡನಿಗಿಂತ 
ಹೆಚ್ಚಲ್ಲದಿದ್ದರೆ ಕೊನೆಯಪಕ್ಷ ಅವನಷ್ಟೇ ದುಡಿದು ಗಳಿಸಿಕೊಡಬಲ್ಲ 
ಮಹಿಳೆ ಸಹಜವಾಗಿ ಒಬ್ಬ ವ್ಯಕ್ತಿಯಾಗಿ ನಿರ್ಧಾರ ತೆಗೆದುಕೊಳ್ಳುವ 
ಪ್ರಕ್ರಿಯೆಯಲ್ಲಿ ತನಗೂ ಹಕ್ಕಿದೆ ಎಂಬ ಬಗ್ಗೆ ಪ್ರಜ್ಞೆ 
ಹೊಂದಿರುತ್ತಾಳೆ. ನಿಜದಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ಅವಳು ಆ 
ಪ್ರಕ್ರಿಯೆಯ ಭಾಗವೇ ಆಗಿರುವುದುಂಟು. 


ಆಧುನಿಕ ಮಹಿಳೆಯ ಈ ಬೆಳವಣಿಗೆಯಲ್ಲಿ ಕೊರತೆಯ 
ಒಂದು ಮುಖವೂ ಇದೆ. ಮಹಿಳೆ ಸಾಮುದಾಯಿಕ 
ಸೇವಾಚಟುವಟಿಕೆಗಳಿಂದ ಹೆಚ್ಚು ಹೆಚ್ಚಾಗಿ ಕಾಣೆಯಾಗುತ್ತಿದ್ದು 
ಸಮುದಾಯಗಳು ಪುರುಷಲಕ್ಟಣಗಳನ್ನೇ ಬೆಳೆಸಿಕೊಳ್ಳುತ್ತಿವೆ. 
ಕುಟುಂಬದ ಒಳಗೂ ಹೊರಗಿನ ಉದ್ಯೋಗಕ್ಷೇತ್ರದಲ್ಲಿ 
ಹುಟ್ಟಿಕೊಳ್ಳುತ್ತಿರುವವರು ಸಮಾನತಾಭಾವಕ್ಕೆ ಹೀಗೆ 
ಪುರುಷೀಕರಣ ಅಥವಾ ಪುರುಷಲಕ್ಸಣವೇ ಎಲ್ಲೆಲ್ಲೂ 
ವ್ಯಾಪಿಸುತ್ತಿರುವುದು ಒಂದು ಮುಖ್ಯಕಾರಣ ಎಂದು ಸಾಮಾಜಿಕ 
ಬೆಳವಣಿಗೆಗಳ ಒಬ್ಬ ವಿಶ್ಲೇಷಣಾಕಾರರು ಸೂಚಿಸುತ್ತಾರೆ. 


ಕೆಂ 


ಮೊದಲುನಗರ ಪ್ರದೇಶಗಳಿಗಷ್ಟೇ ಸೀಮಿತವಾಗಿದ್ದ ಸ್ಟಿಕಿ ಈಗ 
ಸಣ್ಣ ಊರುಗಳಲ್ಲಿಹಳ್ಳಿಗಳಲ್ಲಿಕೂಡ ಬೆಳೆಯತೊಡಗಿದೆ. 


ನವದೆಹಲಿಯ ಡಿಫೆನ್ಸ್‌ ಇನ್ಸ್‌ಟಿಟ್ಯೂಟ್‌ ಆಫ್‌ 
ಸೈಕಲಾಜಿಕಲ್‌ ರಿಸರ್ಚ್‌ ಎಂಬ ಸಂಸ್ಥೆಯು ನಡೆಸಿರುವ ಒಂದು 
ಸಮೀಕ್ಷೆಯ ಪ್ರಕಾರ ಅಧಿಕಾರಿ ಮಹಿಳೆಯರು ಕೆಲಸದ 
ಒತ್ತಡಗಳನ್ನು, ಕಾರ್ಯಕ್ಷೇತ್ರದ ಬಿಕ್ಕಟ್ಟುಗಳನ್ನು ಪುರುಷ 
ಅಧಿಕಾರಿಗಳಿಗಿಂತ ಚೆನ್ನಾಗಿ ನಿರ್ವಹಿಸಬಲ್ಲರೆಂದು ತಿಳಿಸುತ್ತದೆ. 
ಸರಕಾರಿ ಕಾರ್ಯ ಯೋಜನೆಗಳಲ್ಲಿ ಹಿರಿಯ ಅಧಿಕಾರಿಗಳಾಗಿ 
ಕಾರ್ಯ ನಿರ್ವಹಿಸುತ್ತಿರುವ 80 ಪುರುಷರು ಮತ್ತು 80 
ಮಹಿಳೆಯರನ್ನು ಒಳಗೊಂಡು ನಡೆಸಲಾದ ಈ ಸಮೀಕ್ಷೆಯಿಂದ 


" ಮಹಿಳೆಯರು ತಮ್ಮ ಜವಾಬ್ದಾರಿಗಳನ್ನೂ, ಕರ್ತವ್ಯಗಳನ್ನೂ 


ಸುಲಭವಾಗಿ ನಿರ್ವಹಿಸಬಲ್ಲರೆಂಬುದು ಬೆಳಕಿಗೆ ಬಂದಿದೆ. ಇದಕ್ಕೆ 
ವಿರುದ್ಧವಾಗಿ ಪುರುಷರು ರಕ್ತದೊತ್ತಡ, ಹೃದ್ರೋಗಗಳಿಗೆ ಹೆಚ್ಚಾಗಿ 
ಬಲಿಯಾಗುವುದಲ್ಲದೆ, ಕಾರ್ಯನಿರ್ವಹಣೆಯಲ್ಲೂ 
ಅಸಮರ್ಪಕತೆ ತೋರುತ್ತಾರೆಂದು ಆ ಸಮೀಕ್ಷೆ ತೋರಿಸುತ್ತದೆ. 
ಬಹುರಾಷ್ಟ್ರೀಯ ಸಂಸ್ಥೆಯೊಂದರಲ್ಲಿ ಮ್ಯಾನೇಜರ್‌ ಆಗಿರುವ 
ಒಬ್ಬಾಕೆ ಹೇಳುತ್ತಾರೆ: "ಮಹಿಳೆಯರು ಮನೆಯೊಳಗೂ 
ಬಹುರೂಪದಕ್ರಿಯಾಪಾತ್ರಗಳನ್ನುದಕ್ಷತೆಯಿಂದ ನಿರ್ವಹಿಸುತ್ತಾ 
ಬಂದಿದ್ದಾರೆ. ಅವರು ತಮ್ಮ ಆ ಅನುಭವವನ್ನೇ ಈಗ 
ಉದ್ಯೋಗದ ವಲಯಕ್ಕೂ ವಿಸ್ತರಿಸಿಕೊಂಡಿದ್ದಾರಷ್ಟೆ. 
ಆದ್ದರಿಂದಲೇ ಅಗತ್ಯ ಬಿದ್ದಾಗ ಒಬ್ಬ ಮೇಲಧಿಕಾರಿಯಾಗಿ ಬಹಳ 
ಗಡುಸಾಗುವಂಥ ಮಹಿಳೆಯೇ ಸನ್ನಿವೇಶದ ಅವಶ್ಯಕತೆಯಿದ್ದಾಗ 
ತನ್ನ ಕೆಳಗಿನ ಕೆಲಸಗಾರರ ಬಗ್ಗೆ ಮಾತೃತ್ವವನ್ನೂ ತೋರಬಲ್ಲಳು. 
ಜಾಹೀರಾತು ಚಲನಚಿತ್ರಗಳ ನಿರ್ಮಾಪಕರೊಬ್ಬರು ಹೇಳುವ 
ಮಾತು ಈ ಮೇಲಿನ ವಿಚಾರವನ್ನೇ ಸಮರ್ಥಿಸುವಂತಿದೆ. 
ಅವರೆನ್ನುತ್ತಾರೆ; ""ನಾನು ಯಾವಾಗಲೂ ಮಹಿಳಾ 
ಸಹಾಯಕರನ್ನೇ ಪುರುಷ ಸಹಾಯಕರಿಗಿಂತ ಹೆಚ್ಚಾಗಿ 
ಇಷ್ಟಪಡುತ್ತೇನೆ. ಏಕೆಂದರೆ ಮಹಿಳೆಯರು ಹೆಚ್ಚು 
ಸುಸಂಘಟಿತವಾಗಿ, ಪ್ರಜ್ಞಾವಂತಿಕೆಯಿಂದ ಹಾಗೂ ನಿಷ್ಠೆಯಿಂದ 
ಕೆಲಸಮಾಡುತ್ತಾರೆ. ನನ್ನವೃತ್ತಿಗೆ ತುಂಬ ಅವಶ್ಯಕವಾದ ದೃಶ್ಯಾತ್ಮಕ 
ಸಂವೇದನೆ ಕೂಡ ಅವರಲ್ಲೇ ಹೆಚ್ಚಾಗಿರುತ್ತದೆ''. 


ಹರ್ಬಲ್‌ ಸೌಂದರ್ಯ ಸಾಧನಗಳ ತಯಾರಿಕೆಯಂಥ 
ಸ್ವಂತ ಉದ್ಯಮಗಳನ್ನು ಅಂತಹುದೇ ಗೃಹಾಧಾರಿತ 
ವ್ಯಾಪಾರೋದ್ಯಮಗಳನ್ನು ಆರಂಭಿಸುವುದರಲ್ಲಿ ಇಂದು 


ಈರ್ತ್ರಾನಗಾಕ್ರಾಶಾಶ್ರಾಂನಿಾಯಾ ಇವನತ 


ಸ್ತ್ರೀಯರೂ ಹೆಚ್ಚಾಗಿ ಮುಂದಾಗುತ್ತಿದ್ದಾರೆ. ಬಂಡವಾಳ 
ಹೂಡಿಕೆಗಳಿಗೆ ಸಲಹಾಗಾರರಾಗಿರುವ ಒಬ್ಬರು ಹೇಳುವಂತೆ 
ಅವರಿಗೆ ಬರುತ್ತಿರುವ ಅರ್ಜಿಗಳಲ್ಲಿಶೇ. 15ರಷ್ಟುಜನ ಮೊದಲ 
ಬಾರಿಗೆ ಉದ್ಯಮ ಸ್ಥಾಪಿಸ ಬಯಸುವ ಮಹಿಳೆಯರೇ ಆಗಿದ್ದಾರೆ. 
ಹೆಣ್ಣು ಮಕ್ಕಳೇ ನಡೆಸುವ ಗೃಹ ಕೈಗಾರಿಕೆಗಳು ಕಳೆದೊಂದು 
ವರ್ಷದಲ್ಲಿಶೇ. 15ರಷ್ಟು ಹೆಚ್ಚಿವೆ. ಅವುಗಳಲ್ಲಿಕೆಲಸ ಮಾಡಲೂ 
ಹೆಚ್ಚಾಗಿ ಮಹಿಳೆಯರನ್ನೇ ನೇಮಿಸಿಕೊಳ್ಳಲಾಗುತ್ತಿದೆ. 


ಭಾರತೀಯರ ಇಂದಿನ ಬಡುಕಿಗೆ ಬಹು ಮುಖ್ಯ 
ಸಾಥನವಾಗಿರುವ ದೂರದರ್ಶನ ಕೂಡ ಒಂದು ರೀತಿಯಿಂದ 
ಮಹಿಳೆಯ ಮುನ್ನಡೆಯನ್ನು ಪ್ರತಿಬಿಂಬಿಸುತ್ತದೆ. ಸದಾ 
ತ್ಯಾಗಮಯಿಯೇ ಆಗಿರುವ ತಾಯಿ, ಸಂಕೋಚ, ನಾಚಿಕೆ, 
ವೈಯಾರಿ ನಾಯಕಿ, ಕ್ಷುಲ್ಲಕವಾಗಿ ಆಡಂಬರ ತೋರಿಸುವ 
ಏಲಾಸಿನಿ, ಖಳನಾಯಕಿ ಮುಂತಾದ ಪ್ರತಿಷ್ಠಾಪಿತ ಮಾದರಿಗಳು 
ಕಡಿಮೆಯಾಗಿದ್ದು ಇವುಗಳ ಬದಲಾಗಿ ಭಿನ್ನ ಭಿನ್ನ ಸ್ವಭಾವ, 
ವ್ಯಕ್ತಿತ್ವಗಳ ಮಹಿಳೆಯರನ್ನು ಕುರಿತ ಧಾರಾವಾಹಿಗಳನ್ನು ಈಗ 
ಬರೆಯಲಾಗುತ್ತಿದೆ. 


ಪುರುಷರಿಂದ ಅಡೆತಡೆಗಳಿಗೆ ಒಳಗಾಗದೆಯೇ 
ಉದ್ಯಮಗಳನ್ನುನಡೆಸಬಲ್ಲವರು, ತಮ್ಮ ಬದುಕಿಗಾಗಿ ಪುರಷರನ್ನೇ 
ಅವಲಂಬಿಸಬೇಕಾಗಿರದವರು, ನಿರ್ದಾಕ್ಷಿಣ್ಯವಾಗಿ ಪುರುಷರನ್ನು 
ಬದುಕಿನ ಹೊರಗಿಟ್ಟೂ ನಿರ್ದಿಷ್ಟ ಗೊತ್ತು ಗುರಿಗಳಿಂದ ಕೆಲಸ 
ಮಾಡಬಲ್ಲವರೂ ಈಗ ಕಿರುತೆರೆಯಲ್ಲಿ ಚಿತ್ರಿತರಾಗುತ್ತಾರೆ. 
ಇವತ್ತಿನ ಪೀಳಿಗೆಗೆ ಇಂಥ ಬಲಿಷ್ಠ ಸ್ತ್ರೀ ಮಾದರಿಗಳು ಅವಶ್ಯಕವೂ 
ಹೌದು. ಆದರೆ ನಿಜ ಜೀವನದಿಂದಲೂ ಇವುಗಳನ್ನು 
ಆಯ್ದುಕೊಳ್ಳಲಾಗುತ್ತಿದೆಯೇ ಎಂಬುಡು ಗಮನಿಸಬೇಕಾದ 


EERE 


ವಿಚಾರ. 


ಭವಿಷ್ಯದತ್ತ ನೋಡುವಾಗ ತುಂಬ ಖಚಿತವಾಗಿ ಕಾಣುವ 
ಸಂಗತಿ ಎಂದರೆ ಬದಲಾವಣೆ. ಯಾವುದೇ ಕ್ಟೇತ್ರದಲ್ಲಾಗಲಿ 
ಮೊಹಲಗಿತ್ತಿಯರಾದವರು ಸಂರಕ್ಷಕ ಕಳಕಳಿ, ಪ್ರೀತಿಯಂಥ ಸ್ವೀ 
ಮೌಲ್ಯಗಳನ್ನು, ಪುರುಷ ಪ್ರಪಂಚದಲ್ಲಿ ತಾವು ಪಡೆದುಕೊಂಡ 
ಕುಶಲತೆಗಳ ಜೊತೆ ಬೆರೆಸುವ ಮೂಲಕ ಜಗತ್ತನ್ನೇ ಬದಲಾಯಿಸ 
ತೊಡಗಿದ್ದಾರೆ. Mega trends for, women ಎಂಬ 
ಗ್ರಂಥದ ಲೇಖಕರು ಹೇಳುವ ಹಾಗೆ ಒಂದು ಚಳವಳಿಯ 
ಶಕ್ತಿಗಳೇ ಅತಿ ಪ್ರಬಲವಾಗಿ, ಸರ್ವಶಕಪೆಂಬಂತೆ 
ತೋರತೊಡಗುವುದು ಒಂದು ನೀತಿರಾಹಿತ್ಯ ಸ್ಥಿತಿಯನ್ನೂ 
ಸೃಷ್ಟಿಸಿಬಿಡಬಹುದು. ಆದರೆ 20ನೆಯ ಶತಮಾನದ ಈಚಿನ 
ಇತಿಹಾಸ ಒಂದನ್ನಂತೂ ಸಾಬೀತು ಪಡಿಸುತ್ತದೆ - ಒಂದು 
ವಿಚಾರಕ್ಕೆ ತಕ್ಕ ಕಾಲ ಕೂಡಿ ಬಂದಾಗ ಹಳೆಯ ವ್ಯವಸ್ಥೆ 
ಕೊನೆಗೊಳ್ಳಲೇಬೇಕು. ಅದನ್ನು ಯಾರೂ ತಡೆಯಲಾರರು. 


ಹೊಸ ಶತಮಾನದಲ್ಲಿ ಮಹಿಳೆಯರು ನೆನಪಿಡಲೇ 
ಬೇಕಾದಂಥ ಮುದ್ರೆ ಯನ್ನುಮೂಡಿಸುವ ಕಾಲ ಹತ್ತಿರ ಬಂದಿದೆ. 
ಕ್ರಿ.ಶ. 2000ದಲ್ಲಿ ಅತಿಮಾನುಷ ವೀರರು ಮಾತ್ರವೇ: ಈ 
ಭೂಮಿಯ ಏಕೈಕ ರಕ್ಷಕರಾಗಿರುವುದಿಲ್ಲ. ಪುರುಷರಿಗೆ ಸಮಾನ 
ಭಾಗದಾರಿಕೆಯಲ್ಲಿಕೆಲಸ ಮಾಡಬಲ್ಲ, ಇಂದುಕೆಲವೇ ರೀತಿಗಳಲ್ಲಿ 
ಮೊದಲು ಈ ದಿಕ್ಕಿನತ್ತ ಹೆಜ್ಜೆ ಇಟ್ಟಿರುವ ಅನೇಕಾನೇಕ 
ಸಂಖ್ಯೆಯಾಗಿ ಬೆಳೆದು ಈ ಭೂಮಿಯ ರಕ್ಷಕರಾಗುತ್ತಾರೆ. 


ಏವಿಧ ಪತ್ರಿಕೆಗಳಿಂದ ಸಂಗ,ಹಿತ 
3, ದ ಸ 


-ಟಿ. ಎನ್‌. ಸುಮಿತ್ರಾಬಾಯಿ. 


ಸಿಗೆ ಸ್ಟಾರಸ್ಯ 

ಚಿತ್ರ “ಬೇನಾಮ್‌ ಬಾದಶಾ', ಇದೇ ಯುಗದಲ್ಲಿ ತೊಂಭತ್ತರ ದಶಕದಲ್ಲಿ ತಯಾರಾದದ್ದು. ದೃಶ್ಯ, ಮದುವೆಯ ಮುಹೂರ್ತದ 
ಸಂಭ್ರಮ. ಮದುವೆ ಮನೆಯ ಗದ್ದಲವೋ ಗದ್ದಲ. ಆದರೆ ಏನಾಶ್ಚರ್ಯ ಸಾಲಂಕೃತ ವಧುವಿನ ಕೋಣೆಗೆ ಗೂಂಡಾ ನುಗ್ಗಿ ಆರಾಮಾಗಿ 
ಅವಳ ಮಾನಹರಣ ಮಾಡುವವರೆಗೂ ಯಾರಿಗೂ ಅದು ತಿಳಿಯುವುದೇ ಇಲ್ಲ. ತಿಳಿದೊಡನೆ ಗೂಂಡಾ ಹಿಡಿಯುವುದಾಗಲೀ, 
ಬಡಿಯುವುದಾಗಲೀ ಪೋಲಿಸರನ್ನು ಕರೆಯುವುದಾಗಲೀ ಮುಖ್ಯ ಏಷಯವಲ್ಲ, "ಈಗ ಮದುವೆ ನಡೆಯಬೇಕೆ? ಎಂಬುದಷ್ಟೆ ಪ್ರಶ್ನೆ, 
“ಇದರಲ್ಲಿನಿನ್ನ ತಪ್ಪಿಲ್ಲ. ನಾನು ವರಿಸುತ್ತೇನೆ' ಎಂದು ವರ ಎಂದರೂ, ನಮ್ಮ ಅಖಂಡ ನಾಯಕಿ ನಾರೀಮಣಿ ಒಪ್ಪಲು ಸಾಧ್ಯವೆ? "ಹೊಸಕಿದ 
ಹೂ' ದೇವರ ಮುಡಿಗೇರಬಲ್ಲದೆ? ಮತ್ತೆನಾಯಕಿ ನೇಣು ಹಾಕಿಕೊಂಡಲೇ? ಇಲ್ಲ, ಶ್ರೀಮಂತ ಮನೆಯ, ವಿದ್ಯಾವಂತ ನಾಯಕಿ ಆ 
ಗೂಂಡಾ ಇರುವ ಗಲ್ಲಿಗೆ ಹೋಗಿ ರಭಾಂಡಾ ಊರಿ "ತನಗೆ ತಗುಲಿರುವ ಕಳಂಕ, ಕಳಂಕ ತಂದವನೇ ಸಿಂಧೂರ ತುಂಬಿದರೆ ಅಳಿಸಿ 
ಹೋಗುತ್ತದೆ' ಎಂಬ ಅಖಂಡ ನಂಬಿಕೆಯಲ್ಲಿಈ ಗೂಂಡಾನ ಮನಸಗೆಲ್ಲುತ್ತಾಳೆ. ಸ್ವಾಮಿ, ಹಿಂದೆಲ್ಲನಮ್ಮ ಚಿತ್ರ ನಿರ್ದೇಶಕರು ಮಾನಭಂಗಕ್ಕೆ 
ಆತ್ಮಹತ್ಯೆ ಒಂದನ್ನೇ ದಾರಿ ತೋರುತ್ತಿದ್ದರು, ಇಂದಿನ ನಿರ್ದೇಶಕರು ತೋರುವ ಈ ಆಧುನಿಕ ಹಾದಿಗಳನ್ನುನೋಡಿದರೆ, ಪ್ರೇಕ್ಷಕರು ನೇಣು 

ಹಾಕಿಕೊಳ್ಳುವುದೇ ಉತ್ತಮ ಎನಿಸುತ್ತದೆ. 
ಜಸ್‌. ಸಿ. 


EEE 0 ು 
ಮಹಿಳೆ-ಒಂದು ಅಥ್ಭ.ಯಹ 


ಮಹಿಳೆ - ಒಂದು ಅಧ್ಯಯನ (ಲೇಖನ ಸಂಘ್ರಹ) 
ಡಾ. ಜ್ಯೋತ್ಸ್ನಾಕಾಮತ್‌,ಪುಟ - 104, 


ಬೆಲೆ : ರೂ. 30/- 
ನವಕರ್ನಾಟಕ ಪಬ್ಲಿಕೇಶನ್ಸ್‌ ನೆ ಪೆ ಸ್ಸೈಲಿ. 1999 


ಮಹಿಳೆಯನ್ನು ಪೌರಾಣಿಕ, ಐತಿಹಾಸಿಕ ಹಿನ್ನೆಲೆಯಲ್ಲಿ 


. ಅಧ್ಯಯನ ಮಾಡಿರುವುದು ನಿಜವಾಗಲು ಒಂದು ಒಳ್ಳೆಯ 
ಪ್ರಯತ್ನ. ಡಾ।। ಜೋತ್ಲಾಕಾಮತ್‌. ಅವರು ಅತ್ಯಂತ 
ಪರಿಶ್ರ ಮದಿಂದ ಆಳವಾದ ಅಧ್ಯ ಯನ ಮಾಡಿ ವಸ್ತು 
ನಿಷ್ಕತೆಯಿಂದ ಲೇಖನಗಳನ್ನು ಸಿದ್ಧಪಡಿಸಿದ್ದಾರೆ. ನಮ್ಮ 
ಭಾರತದ ಮಹಿಳೆಯರ ಈಗಿನ ಸ ಸ್ನಾನ, "ಸಮಸ್ಯೆ, 
ಪರಿಹಾರಗಳನ್ನುಕಂಡುಕೊಳ್ಳುವುದಕ್ಕೆ ಪ್ರಾಚೀನ ಇತಿಹಾಸ, 
ಪೌರಾಣಿಕ ಕಥೆ ಮುಂತಾದವುಗಳನ್ನು ಅಧ್ಯಯನ ಮಾಡಿ 


ವಿಮರ್ಶಿಸುವ ಅಗತ್ಯವಿದೆ. ಹಾಗೆ ಮಾಡುವಾಗ ವಸ್ತು 


ನಿಷ್ಠವಾಗಿರುವ ಜೊತೆಗೆ ಶಾಸ್ತ್ರ, ನೀತಿ, ಆಚರಣೆಗಳು 
ಮಹಿಳೆಯರ ಮೇಲೆ ಮತ್ತು ಸಮಾಜದ ಮೇಲೆ ಯಾವ 
ರೀತಿಯ ಪ್ರಭಾವ ಬೀರಿದವು? ಅವುಗಳಿಗೂ ಮಹಿಳೆಯರ 


ಈಗಿನ ಪರಿಸ್ಥಿತಿಗೂ ಸಂಬಂಧವಿದೆಯೆ ? ಸಂಬಂಧವಿದ್ದು 
ಅವುಗಳ ಪರಿಣಾಮ ಪ್ರತಿಕೂಲವಾಗಿದ್ದರೆ ಅವುಗಳನ್ನು 


ಹೇಗೆ ಬದಲಾಯಿಸಬೇಕು ಎಂದು ಕೂಡ ನೋಡ 
ಬೇಕಾಗುತ್ತದೆ. ಅವುಗಳನ್ನು ಕೇವಲ ವಸ್ತುನಿಷ್ಟವಾಗಿ ಓದಿದರೆ 
ಸಾಲದು ಅನಿಸುತ್ತದೆ. 

ಇನ್ನೂ ಲೇಖನಗಳನ್ನು ಪ್ರತ್ಯೇಕವಾಗಿ ತೆಗೆದುಕೊಂಡರೆ 
ಮೊದಲನೆ ಲೇಖನ ಲಜ್ಜಾಗೌರಿ ಪ್ರತೀಕ-ಅಧ್ಯಯನ 
ಸಂಶೋದನೆ ದಾಖಲೆಗಳ ಆಧಾರದಿಂದ ಕೂಡಿದೆ. 


ವೈಯಕ್ತಿಕವಾಗಿ ನನಗೆ ಹೆಣ್ಣು ಮತ್ತು ಪ್ರಕೃತಿಯನ್ನು 


ಮೀಕರಿಸುವುದೇ ಒಂದು ಪ್ರಶ್ನೆಯಾಗಿದೆ. pa 


ಸಮೀಕರಣದಿಂದ ಹೆಣ್ಣಿಗೆ ಪೂಜಾ ಸ್ಥಾನವನ್ನು ನೀಡಿ ಒಬ್ಬ 
ವ್ಯಕ್ತಿಯಾಗಿ ನೀಡಬೇಕಾಗಿದ್ದ ಸ್ಥಾನವನ್ನು ನೀಡುವುದರಲ್ಲಿ 


ಸಮಾಜವು ವಿಫಲವಾಗಿದೆ. ಹೆಣ್ಣನ್ನುಎಲ್ಲಾ ಅವಕಾಶಗಳಿಂದ 
ವಂಚಿಸಿ ಪೂಜಾ ಸ್ಥಾನಕ್ಕೇರಿಸುವ ಆಚರಣೆ 
ಬೇಕಾಗಿದೆಯೇ? ಉತ್ಪನನದಲ್ಲಿ ಸಿಕ್ಕ ವಿಗ್ರಹಗಳಿಗೆ 


ಪೌರಾಣಿಕ ಕಥೆಗಳ ಹಿನ್ನೆಲೆಯನ್ನು ನೀಡಿ ಪ್ರತಿಯೊಂದನ್ನು 


ಕೂಲಂಕುಶವಾಗಿ ವಿವರಿಸಿದ್ದಾರೆ. ಪ್ರಕೃತಿ ಮತ್ತು ಹೆಣ್ಣನ್ನೂ 
ಹೋಲಿಸಿ ಪೂಜಿಸುವ ವಿಷಯದಲ್ಲಿ. ನನಗೆ 
ಏರೋಧವಿರುವುದರಿಂದ ಮತ್ತು ಧಾರ್ಮಿಕ ಆಚರಣೆ, 
ಪುರಾಣ ಕಥೆಗಳು, ಶಬ್ದಗಳ ಬಳಕೆ ಕುರಿತು ಆಳವಾದ 
ಅಧ್ಯಯನದ ಹಿನ್ನೆಲೆಯಲ್ಲಿರು ವುದರಿಂದ ಈ ಲೇಖನವನ್ನು 
ವಿವರವಾಗಿ ವಿಮರ್ಶಿಸಲು ಹೋಗುವುದಿಲ್ಲ ಲೇಖನದ 
ಕೊನೆಯಲ್ಲಿಲೇಖಕಿಯು ಕೊಟ್ಟರುವ ಹೇಳಿಕೆಗಳು ಮಹಿಳಾ 
ಅಧ್ಯಯನದ ಡೃಷ್ಟಿಕೋನದಿಂದ ವಿರೋಧಾಭಾಸವಾಗಿದೆ. 
ಸರ್ಕಾರವು ಬೆತ್ತಲೆ ಸೇವೆಯನ್ನು ನಿಲ್ಲಿಸಿದ್ದು 
ಅಪರಾದವೇನೋ ಎಂಬ ಹೇಳಿಕೆ - "“ನಾಗರೀಕರು, 
ಸುಸಂಸ್ಕೃತರು ಅನಿಸಿಕೊಂಡ ಒಂದು ವರ್ಗದ ಜನ ಈ 
ಸೇವೆಗೆ ಅಶ್ಲೀಲತೆ ಹಾಗು ಲೈಂಗಿಕ ಸ್ವಚ್ಛಂದತೆಯ ಲೇಪ ಹಚ್ಚಿ 
ಹುಯಿಲೆಬ್ಬಿಸಿದ್ದೇ ಸರ್ಕಾರದ ಕ್ರಮಕ್ಕೆ ಕಾರಣವಾಗಿತ್ತು”, 
ಭಕ್ತ ತಾದಾತ್ಮ ಹೊಂದುವುದು, ಹರಕೆ ಉದ್ದೇಶ ಬಿಟ್ಟು 
ಇನ್ಯಾವ ಭಾವನೆಯಿರುತ್ತಿರಲಿಲ್ಲ . ಬೆತ್ತಲೆ ಸೇವೆಯನ್ನು 
ಪ್ರಾಚೀನವಾದುದು, ನಿರುಪದ್ರವಿಯಾದ, ಧಾರ್ಮಿಕ 
ಸಂಪ್ರದಾಯ ಎಂದು ಹೇಳಿ ಬೆಂಬಲಿಸುವಂತಹ ಹೇಳಿಕೆ 
ನೀಡಿದ್ದಾರೆ. ಆಧುನಿಕತೆಯ ಹೆಸರಿನಲ್ಲಿ ಸ್ತ್ರೀಯರ ಅಂಗ 
ಪ್ರದರ್ಶನವನ್ನು ಸ್ತ್ರೀವಾದವು ವಿರೋಧಿಸುತ್ತದೆ. ಅದೇ ರೀತಿ 
ಬೇರೆ ಬೇರೆ ಹೆಸರಿನಲ್ಲಿ ಹೆಣ್ಣನ್ನು ಪೂಜಿಸುವುದನ್ನು 
ವಿರೋಧಿಸುತ್ತದೆ. 

ಪ್ರಾಚೀನ ಸ್ವೀ ಶಿಕ್ಷಣದ ಬಗ್ಗೆ ಹೇಳುವಾಗ ಲೇಖಕಿಯು 
ಶಿಕ್ಷಣದ ವಿವಿಧ” ಪ್ರಕಾರಗಳಲ್ಲಿ ಸ್ತ್ರೀಯರು 
ಸಾಧನೆಗೈದಿರುವುದನ್ನು ಉದಾಹರಣೆಗಳ ಸಮೇತ 
ವಿವರಿಸಿದ್ದಾರೆ. ಆದರೆ ಈ ಶಿಕ್ಷಣದ ಅವಕಾಶ ಯಾವ 


” ವರ್ಗದ ಮಹಿಳೆಯರಿಗೆ ಸಿಗುತ್ತಿತ್ತು ಎಂದು ನೋಡಿದಾಗ 


10 


ಲೇಖನವೇ ಸ್ಪಷ್ಟಪಡಿಸುವಂತೆ ಬ್ರಾ ಹ್ಮಣ ಮತ್ತು ಕೃತ್ರಿ ಯ 
ಕುಲದ ಸ್ವ್ರೀಯರಿಗೆ ಮಾತ್ರ ಶಿಕ್ಷಣ ಸಿಗುತ್ತಿತ್ತು. ಅವರವರ 
ಕುಲದ ವ್ಯಕ್ತಿಗೆ ತಕ್ಕ ತಕ್ತಂತೆ ಸ್ಟ್ರೀಯರಿಗೂ ಶಿಕ್ಷಣ ಸಿಗುತ್ತಿತ್ತು ಎಂದು 
ಹೇಳಲಾಗಿದೆ. ಕೇವಲ ಪದಗಳ ಬಳಕೆಯಿಂದ ಶ್ಲೋಕ 


-ಶಾಸನಗಳಲ್ಲಿ ಕಂಡುಬರುವ ಕೆಲವೇ ಅಂಶಗಳನ್ನು 


ಆಧಾರವಾಗಿಟ್ಟುಕೊಂಡು ಇದ್ದಿರಬಹುದು, ಊಹಿಸ 
ಬಹುದು, ಸಿಕ್ಕಿ ರಬಹುದು ಎಂದು ಹೇಳಿ ಸ್ತ್ರೀಯರಿಗೆ ಶಿಕ್ಷಣದ 
ಅವಕಾಶ ಸಿಗುತಿತ್ತು ಎಂದು ಹೇಳುವುದು ಎಷ್ಟರ ಮಟ್ಟಿಗೆ 
ಸರಿ? ಗಣಿಕೆಯರಿಗೆ ವಿವಿಧ ಕಲೆಗಳಲ್ಲಿ ಶಿಕ್ಬಣ 


EE 7) ಸನ ಸರಿ7ಯ ಕುಮಟಾ 41 


ನೀಡಲಾಗುತ್ತಿತ್ತುಎಂದು ತಿಳಿದು ಬಂದರೂ ಅವರಿಗೆ ಶಿಕ್ಷಣ 
ನೀಡುತ್ತಿದ್ದುದರ ಉದ್ದೇಶವನ್ನು ಪ್ರಶ್ನಿಸಬೇಕಾಗುತ್ತದೆ. 
ಸಾವಿರಾರು ವರ್ಷಗಳ ಹಿಂದೆ ವಾತ್ಸಾಯನ ಹೇಳಿದ 
“ಗಂಡನ ಗಡೀ ಪಾರು ಅಥವಾ ವಿದೇಶ ವಾಸ, ವೈಥವೂ 
ಮತ್ತಿತರ ಸಂಕಟ ಪ ಶ್ರಸಂಗಗಳಲ್ಲಿ ಏದ್ಯೆ ಯನ್ನು ಹೆಣ್ಣು ತನ್ನ 
ಜೀವನಕ್ಕೆ ಬಳಸಿಕೊಳ್ಳಬಹುದು ತೇ ಮಾತು ಈಗಿನ. 
ಸಮಾಜದಲ್ಲೂ ಹೆಣ್ಣು ಮಕ್ಕಳು ನಿರಾಶ್ರಿ ತರಾದಾಗ 
ಜೀವನದಲ್ಲಿ ಅಸಹಾಯಕ ಪರಿಸ್ಥಿತಿ ಜಲುಪಿದಾಗ ಮಾತ್ರ 
ಅವರ ಶಿಕ್ಷಣದ ಬಗ್ಗೆ ಚಿಂತಿಸುವ ತಂದೆ ತಾಹುಹುವರ 
ಮನೋಭಾವವನ್ನು ಪ್ರ ತಿಬಿಂಬಿಸುತ್ತದೆ. ಸಾಮಾನ್ಯ ಸ್ತ್ರೀಗೆ 
ಪುರುಷನಂತೆ ವ್ಯಕ್ತಿಯಾಗಿ ಜ್ಞಾನಾರ್ಜನೆಗಾಗಿ, 
ಜೀವನೋಪಾಯಕ್ಕಾಗಿ ಶಿಕ್ಷಣವನ್ನುನೀಡುವುದನ್ನೂ ಹಿಂದೆ 
ನಿರಾಕರಿಸಿರುವುದಕ್ಕೆ ಈ ಧರ್ಮ ಶಾಸ್ತ್ರಗಳು ಕಾರಣ ಎಂದು 
ಹೇಳಬಹುದಲ್ಲವೇ? ಶೇಕಡ 60ರಷ್ಟು ಸ್ತ್ರೀಯರು 
ಅನಕ್ಚರಸ್ಪರಾಗಿರುವ ನಮ್ಮ ಸಮಾಜದಲ್ಲಿ ಸ್ತ್ರೀ ಶಿಕ್ಪಣದ 
ಪ್ರಾಮುಖ್ಯತೆಯನ್ನು ಹೇಳಲು ಪ್ರಾಚೀನ ಕಾಲದಲ್ಲಿ ಶಿಕ್ಷಣ 
ಪಡೆದು ಸಾಧನೆ ಮಾಡಿದ ಕೆಲವೇ ಮಂದಿಯ 
ಉದಾಹರಣೆಗಳನ್ನು ಹೆಸರಿಸಿ ವಿವರಿಸುವುದು ಖಂಡಿತ 


ಸ್ವಾಗತಾರ್ಹವಾದುದು. ಆದರೆ ಅದನ್ನೆ ಆಧಾರವಾಗಿಟ್ಟು 


ಕೊಂಡು ಪ್ರಾಚೀನಕಾಲದಲ್ಲಿಎಲ್ಲಾವರ್ಗದ ಸ್ತ್ರೀಯರಿಗೂ 
ಸಮಾನ ಶಿಕ್ಷಣ ಅವಕಾಶವಿತ್ತು ಎಂದು ಹೇಳಲು 
ಬರುವುದಿಲ್ಲ, ಲೇಖನದ ಕೊನೆಯಲ್ಲಿ ಕಂಡುಬರುವ 
ಅಂಶಗಳಿಂದ ಮತ್ತು ಒಟ್ಟುಲೇಖನದಲ್ಲಿತಿಳಿದುಬರುವಂತೆ 
ಲೇಖಕಿಯು ಸಾಂಪ್ರದಾಯಿಕ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿ 
ಆಧುನಿಕ ಶಿಕ್ಷಣದ ಸ್ಥೂಲ ವಿಮರ್ಶೆಯಿಂದ ಸ್ತ್ರೀ ಶಿಕ್ಷಣದ 
ಚೌಕಟ್ಟನ್ನು ಮಿತಿಗೊಳಿಸಲು ಪ್ರಯತ್ನಿಸಿದ್ದಾರೇನೋ 
ಅನ್ನಿಸುತ್ತದೆ. 

ಮನುಸ್ಟೃತಿ, ಯಾಜ್ಞವಲ್ಕ್ಯ ಮುಂತಾದ ಶಾಸ್ತ್ರಗಳು 
ಮಹಿಳಾ ಅಧ್ಯಯನದ ದೃಷ್ಟಿಕೋನದಿಂದ ಕೆಲವು 
ಅಂಶಗಳನ್ನು ಬಿಟ್ಟರೆ ಉಳಿದಂತೆ ಸ್ತ್ರೀ ವಿರೋಧವಾಗಿವೆ. 
ಮಹಿಳೆಯರಕುರಿತು ಹೇಳುವ ಅನೇಕ ಅಂಶಗಳು ವಿವಾಹ, 


ಶಿಕ್ಷಣ, ಆಸ್ತಿ ಹಕ್ಕು, ಪರಾಧೀನತೆ, ಆದರ್ಶ ಗೃಹಣಿ ಮತ್ತು 


ಶೀಲದ ಬಗ್ಗೆ ಹೇಳುವ ಮಾತುಗಳೂ ಪ್ರಶ್ನಾರ್ಹವಾಗಿವೆ. 
ಒಂದೊಂದು ಅಂಶವನ್ನು ಸ್ತ್ರೀವಾದಿ ದೃಷ್ಟಿಕೋನದಿಂದ 


ವಿಶ್ಲೇಷಿಸಬಹುದು. ಅವುಗಳನ್ನು ಓದಿದಾಗ ಮನಸ್ಸಿನಲ್ಲಿ 


ಕೋಪ, ವಿರೋಧ, ಗೊಂದಲಗಳು ಉಂಟಾಗುತವೆ. 
ಹಾಗಿರುವಾಗ ವಿವಾಹ ಮತ್ತಿತರ ವಿಷಯಗಳಲ್ಲಿ ಶಾಸ್ತ್ರಗಳು 
ಹೇಳುವುದನ್ನು ಸ್ತ್ರೀ ವಿರೋಧಿಯಾಗಿದ್ದರೂ ಪ್ರಶ್ನಿಸದೆ, 


11 


ಸಸ ಬರೆದಿರುವುದು ಗೊಂದಲಕ್ಕಿ ಡುಮಾಡುತದೆ. 

ಪಂಚಮ ವರ್ಣದ ಚಾಡಾಲಿಯರೂ ಸಹ ಸಹಗಮನ 
ಮಾಡಲಿ', ಪತ್ನಿಗೆ ಅಸ್ತಿ ಕೊಡಬೇಕು ಎಂದು ಮತ್ತು ಸ್ತ್ರೀ 
ಧನದ ಬಗ್ಗೆ ವಿಜ್ಞೇಶ್ವರನ ಹೇಳಿಕೆಗಳನ್ನು ಉದಾರ 
ಗುಣವೆಂದು ಪುನ ಪುನಃ ಹೇಳುತ್ತಾ ಯಜ್ಞವಲ್ಯ್ಯ ಮತ್ತು 
ಮನು ಹೇಳುವ ಅಂಶಗಳನ್ನು ಲೇಖನದುದ್ದಕ್ಕೂ ಪ್ರ ತಿಪಾದನೆ 
ಮಾಡಿರುವುದು ಕಂಡು ಬರುತ್ತದೆ. 

ಸತಿ ಪದ್ಧತಿಯ ಲೇಖನವು: ವಸ್ತು ನಿಷ ಸ್ಸವಾಗಿದ್ದು ಲೇಖಕಿ 
ಹೇಳಿರುವಂತೆ ವೈಭವೀಕರಿಸುವ ಅಥವಾ ಪ್ರ ತಿಪಾದಿಸುವ 
ಉದ್ದೇಶವಿಲ್ಲದಿದ್ದರೂ ಬರೆದಿರುವ ಶೈಲಿ ಎಲ್ಲೊ ಒಂದುಕಡೆ 
ವೈಭವೀಕರಿಸಿದ್ದಾರೇನೋ ಅನ್ನಿಸುತ್ತದೆ. ಈಕಾರಣದಿಂದಲೆ, 

ಸ್ತ್ರೀವಾದಿ ಸಂಶೋಧನಾ. ವಿಧಾನವು' ಮಹಿಳಾ 
ವಿಷೆಯವನ್ನು ಅಧ್ಯ ಯನ ಮಾಡುವಾಗ ವಸು  ನಿಷ್ಠತೆಯ 
ಜೊತೆಗೆ ವಿಷಯದ. ಹಿನ್ನೆಲೆ, ಕಾರಣ, ಪರಿಣಾಮ, ವಾಸ್ತವಕ್ಕೆ 
ಕಾರಣ ಏನು ಎಂದು ತಿಳಿದು ಎಲ್ಲಿ ಹೇಗೆ ಬದಲಾವಣೆ 
ತರಬೇಕು ಎಂದು ತಿಳಿಯಲು ಕೂಡ ಪ್ರಯತ್ನಿಸಬೇಕು 
ಎಂದು ಹೇಳುತ್ತದೆ. 

ಸತಿ ಪದ್ಧತಿಗೆ ಮಹಿಳೆಯರೇ ಕಾರಣ, ಉಮೇದ್‌ 
ಸಿಂಗ್‌ನ ಪತ್ನಿಯ ಮಾಸ್ತಿಕಲ್ಲು "ದುದೈ ೯ವದಿಂದ' 
ಸಿಗದಿದ್ದದು, ಮೆರೆದು' ಮಹಾಸತಿಯಾಗಿ ಮಿಂಚಿಹೋದ 
ನಾರಿ "ಸಮೂಹ ಮುಂತಾದ ಪದಗಳ ಬಳಕೆ 
ವಿರೋಧಾಭಾಸವಾಗಿವೆ. ಐರಾವತಿ ಕರ್ವೆಯವರನ್ನು ಕನ್ನಡ 
ಓದುಗರಿಗೆ ಪರಿಚಯಿಸಿರುವುದು ಸೂಕ್ತವಾಗಿದೆ. ಬೆಳಕಿಗೆ 
ಬರದ ಇಂತಹ ಅಪೂರ್ವ ಮಹಿಳೆಯರನ್ನು ಅವರ ಚಿಂತನೆ, 
ಕಾರ್ಯ, ಅಧ್ಯಯನ, ಕೃತಿಗಳನ್ನು ಕುರಿತು ಪರಿಚಯಿಸುವ 
ಅಗತ್ಯ ತುಂಬ ಇದೆ. ಐರಾವತಿಯವರ ಕಾಲಾವಧಿಯನ್ನು 
ಸ್ಪಷ್ಟವಾಗಿ ಹೇಳಬೇಕಾಗಿತ್ತು. 

“ಪೌರಾಣಿಕ, ಶಾಸ್ತ್ರ ಐತಿಹಾಸಿಕ ಹಿನ್ನೆಲೆಯಲ್ಲಿ 
ಮಹಿಳೆಯನ್ನು ಅಧ್ಯ ಯ್‌ ಸಂಶೋಧನೆ, ದಾಖಲೆಗಳ 
ಆಧಾರದಲ್ಲಿ; ನೋಡಲು ಡಾ ಜೋತ್ಸ್ನಾ ಕಾಮತ್‌ ಅವರು 
ಪ್ರಯತ್ನಿಸಿರುವುದು ನಿಜವಾಗಲು ಒಂದು ಒಳ್ಳೆಯ ಕೆಲಸ. 
ಆದರೆ ಮಹಿಳಾ ಅಧ್ಯಯನದ ದೃಷ್ಟಿಯಿಂದ ಪ್ರಾಚೀನ 
ಸಂಸ್ಕೃತಿ, ಶಾಸ್ತ್ರ ಆಚಾರ ವಿಚಾರಗಳನ್ನು ಕೇವಲ ವಸ್ತು 
ನಿಷ್ಠವಾಗಿ ನೋಡಿದ್ದು ವಿಮರ್ಶಾತ್ಮಕವಾಗಿ ಮತ್ತುಮಹಿಳಾ 
ಪರ ದೃಷ್ಟಿಕೋನದಿಂದ ನೋಡಿಲ್ಲವೇನೋ ಎಂಬ 
ಭಾವನೆಯನ್ನು ಮೂಡಿಸುತ್ತದೆ. 

ಹೇಮಲತ. ಐಎಚ್‌.ಎ- 
| ಮೈಸೂರು. 


ಸಾವನ ಮಾ 


ಶ್ರೀ ಸಾಮಾನ್ವ್ಯರೊಡನೆ ಸಂವಾದ 


ಸಂದರ್ಶನಗಳೂ, ಸಂವಾದಗಳೂ ಅತಿ 
ಪ್ರಸಿದ್ಧರೊಡನೆಯೇ ಆಗಬೇಕಾಗಿಲ್ಲ. ಸಾಮಾನ್ಯರ ಚಿಂತನೆಗಳೂ 
ಅತಿ ಗಹನವಾಗಿಯೂ, € ಅತಿ ಫ ವಿಚಾರಯೋಗ್ಯವೂ ಆಗಿರುವುದಕ್ಕೆ 
ಸಾಧ್ಯವಿದೆ ಎನ್ನುವುದಕ್ಕೆ ಶ್ರೀಮತಿ ತಾಹಿರಾ ದರ್ಗಾರವರೊಡನೆ 
ನಡೆಸಿದ ಸಂವಾದವೇ ಸಾಕ್ಷಿಯಾಗಿದೆ. ಅವರಲ್ಲಿ ಹುಟ್ಟುವ 
ಮುಗ್ಗನೆಲೆಯ ಚಿಂತನೆಗಳು, ಶುದ್ಧ ಜಾತ್ಯತೀತ ರಾಷ್ಟ್ರದ 
ಕನಸುಕಂಡ ಏಚಾರವಾದಿಗಳಲ್ಲಿ ನಿಜಕ್ಕೂ ಚಿಂತನೆಯ 
ತರಂಗಗಳನ್ನೇ ಎಜ್ಜಿಸುವಂಥದ್ದು. ಅಚಲಾ ಇಂಥ ಒಂದು 
ಸಂವಾದವನ್ನು ನಿಮ್ಮ ಮುಂದಿಡುತ್ತಿದೆ. 


ಅಚಲಾ- ಸಾಧಾರಣವಾಗಿ ಮುಸ್ಲಿಮರೆಲ್ಲರೂ ಕಟ್ಟಾ 
ಸಂಪ್ರದಾಯವಾದಿಗಳು ಎನ್ನುವ ಭಾವ ಮುಸ್ಲಿಮರಲ್ಲದವರಲ್ಲಿ 


ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾ ಯ ತಿಳಿಸಿ, 


ತಾಹಿರಾ- ಕಟ್ಟಾ ಸಂಪ್ರದಾಯವೆಂದು ಯಾವುದಕ್ಕೆ 
ಹೇಳುತ್ತಿರೋ ನನಗೆ ಗೊತ್ತಿಲ್ಲ ನಿಮ್ಮ ಮನೆಗಳಲ್ಲಿರುವಂತೆಯೇ 
ನಮ್ಮಮನೆಗಳಲ್ಲಿಯೂ ನಮಗೆ ಇಷ್ಟದಂತೆ ನಡೆದುಕೊಳ್ಳುವುದಕ್ಕೆ 
ಸ್ವಾ ತಂತ ಶ್ರೈವಿತ್ತು ಸ್ವ ಸ್ನ ಸ್ವಲ್ಪ ವಿದ್ಯಾ ಇವಂತ ₹ ಕುಟುಂಬ ನಮ್ಮದು. ನಾನು 
ಮೊದಲ ಮಗಳು. ಚೆನ್ನಾಗಿ ಓದುತ್ತಿದ್ದೆನೆಂದು ನನಗೆ ಉತ್ತೇಜನ 
ಕೊಡುತಿದ್ದರು. ನಾನೆಂದೂ ತುಂಬ ನಿಯಮಿತವಾಗಿ ನಮಾಜ್‌ 
ಮಾಡುತ್ತಿರಲಿಲ್ಲ. ನಮ್ಮ ತಾಯಿ ತಂದೆ ಸಹ ಹಾಗೆ ನಮಾಜ್‌ಗೆ 
ಕಟ್ಟಿಬಿದ್ದವರಲ್ಲ. ಹಬ್ಬದಲ್ಲಿ ವಿಶೇಷ ನಮಾಜ್‌ ಮಾಡಬೇಕಂತೆ. 
ನನಗಿದು ಗೊತ್ತೇ ಇರಲಿಲ್ಲ. ಏಕೆಂದರೆ ನಮಗೆ ಯಾವಾಗ 
ಬೇಕೆಂದರೆ ಆಗ ಹೊಸಬಟ್ಟೆ ಕೊಡಿಸುತ್ತಿದ್ದರು. ಹಬ್ಬ ಬಂದಾಗ 
ಮೊನ್ನೆತಾನೆ ಕೊಡಿಸಿದೆಯಲ್ಲಎಂದು ಸುಮ್ಮನಾಗಿ ಬಿಡುತ್ತಿದ್ದರು. 
ನನಗೆ ಕೋಪ. ಅದಕ್ಕೇ ಹಬ್ಬದ ದಿನ ನಾನು ಏನೂ 
ಮಾಡುತ್ತಿರಲಿಲ್ಲ. ನಮ್ಮ ತಂದೆ ತಾಯಿಯೂ ಒತ್ತಾಯ 
ಮಾಡುತ್ತಿರಲಿಲ್ಲ. ಮದುವೆಯಾದ ಮೇಲೆ ಗಂಡನ ಮನೆಯಲ್ಲಿ 
ಹಬ್ಬದ ಬಿನ ನಮಾಜ್‌ ಮಾಡು ಎಂದರು. ಆಗ ನನ್ನ ಗುಟ್ಟು 
ಹೊರಬಿತ್ತು ಏನೋ ಒಂದು ಮಾಡಿದೆ. ಅವರಿಗೂ. ಅದೆಲ್ಲ 


ಗೊತ್ತಿಲ್ಲದ ಕಾರಣ ಕಿರಿಕಿರಿಯಾಗಲಿಲ್ಲ. ಗಂಡನ ಮನೆಯಲ್ಲೂ 
ನನ್ನ ಹುಟ್ಟಿದ ಮನೆಯ ವಾತಾವರಣವೆ ಇದ್ದದ್ದು. ಅಲ್ಲೂ 


ಯಾವರೀತಿಯ ಧರ್ಮದ ಒತ್ತಡಗಳೂ ಇರಲಿಲ್ಲ. ಈಗ ನೀವೆ 
ಹೇಳಿ ಎಲ್ಲ ಮುಸ್ಲಿಮರ ಮನೆಯ ಸಂಸ್ಕೃತಿಯೂ ಒಂದೇ 
ರೀತಿಯೆನ್ನುತ್ತೀರಾ? 


ಅಚಲಾ- ಖಂಡಿತಾ ಇಲ್ಲ. ಒಂದು ಪ್ರಶ್ನೆ. 


ಸ 


12 


ಊರುಗಳಲ್ಲಿ ಒಂದು ರೀತಿಯ ಭಾವೈಕ್ಯ ಸಾಧ್ಯವಿದೆಯಲ್ಲವೇ? 


ತಾಹಿರಾ- ಭಾವೈಕ್ಯ ಮುಂತಾದ ಡೊಡ್ಡ ದೊಡ್ಡಪದ yy 
ಗೊತ್ತಿಲ್ಲ ನನ್ನ ಬಾಲ್ಯ ದ ಮತ್ತು ನನ್ನ ತಾಯಿ ಮನೆಯ ಕೆಲ 
ಸ್‌ ನಿಮಗೆ ಹೇಳುತ್ತೇನೆ. ನಮ್ಮ ಓಣಿಯಲ್ಲಿ ನಮ್ಮದೇ ಕೊನೆ 

ನೆ. ನಮ್ಮಮನೆಯ ಹಿಂದೆ ದೊಡ್ಡ 8. ನಮ್ಮ ಆ ಹೊಲದ 

ಚ ಕಲ್ಲಿತ್ತು. ನಮ್ಮ ತಾಯಿಗೆ ಸ್ವ ಸ್ವಪ್ನದಲ್ಲಿ ಒಂದು 
ದೇವತೆ ಬಂದು ನನಗೆ ಗುಡಿ ಕಟ್ಟಿಸು ಎಂದ ಸ ಆಗುತಿತ್ರಂತೆ 
ನಮ್ಮತಂದೆ ಅಲ್ಲಿದ್ದ ಆಕಲ್ಲಿಗೆ ಒಂದು ಪುಟ್ಟಭಾವಣಿಮಾಡಿ ಗುಡಿ 
ಕಟ್ಟಿಸದರು. ಇವತ್ತಿಗೂ "ನಮ್ಮ ತಂದೆ, ತಮ್ಮ ಪ್ರತಿದಿನ ಸ್ನಾನ 
ಮಾಡಿದ ಮೇಲೆ ಆ ಗುಡಿಗೆ ಹೋಗಿ ಕೈ ಮುಗಿದು ಬರುತ್ತಾರೆ. 
ಹಬ್ಬಹುಣ್ಣಿಮೆಗಳಲ್ಲಿ ಅಲ್ಲಿದೀಪ ಹಚ್ಚುತ್ತಾರೆ. ಇಷ್ಟೇ ಅಲ್ಲ ನಮ್ಮ 
ಓಣಿಯಲ್ಲಿ ಕರೆಮ್ಮನ ಗುಡಿ ಇದೆ. ಮುಸ್ಲಿಮರೂ ಆ ದೇವಿಗೆ 
ನಡೆದು ಕೊಳ್ಳುತ್ತಾರೆ. ನಮ್ಮ ಮನೆಯಲ್ಲೂ ಹೆರಿಗೆ ಕಷ್ಟವಾದರೆ, 
ಮಕ್ಕಳು ತೀರಾ ಅತ್ತರೆ, ದಢಾರ ಮುಂತಾದ ಅಮ್ಮಬಂದರೆ, ಅಷ್ಟೇ 
ಅಲ್ಲಹುಟ್ಟಿದ ತಕ್ಷಣವೂ, ಹಣ್ಣುಕಾಯಿ ಎಣ್ಣೆಕರ್ಪೂರ ಕರೆಮ್ಮನಿ 
ಕೊಟ್ಟು ಬರುತ್ತೇವೆ. ನನ್ನ ತೌವರುಮನೆಯಲ್ಲೂ ಗಂಡನ 
ಮನೆಯಲ್ಲೂನಮ್ಮ ಹಬ್ಬವನ್ನಷ್ಟೇ ಅಲ್ಲಊರಿನ ಎಲ್ಲ ಹಬ್ಬವನ್ನೂ 
ಮಾಡುತ್ತೇವೆ. ನಮ್ಮ ತಾಯಿಯಂತೂ ಪ್ರತಿ ಅಮಾವಾಸ್ಕೆ ದಿನ 
ಕಡಬು ಮಾಡಿ ಎಡೆಯಿಡುತ್ತಾರೆ. ಆಯುಧ ಪೂಜೆ ಸಹ 
ಮಾಡುತ್ತೇವೆ. ತೀರಾ ಶಿಷ್ಟಾಚಾರವಾಗಿಯಲ್ಲ. ನಮ 
ತೋಚಿದಂತೆ ಮಾಡುತ್ತೇವೆ. ಅದು ಬೇರೆ ಬೇರೆ ಎನ್ನುವ 
ವ್ಯತ್ಕಾಸವೇ ತಿಳಿದಿಲ್ಲ. 


ಅಚಲಾ- ಈಗ ವಾತಾವರಣದಲ್ಲಿ ವ್ಯತ್ಯಾಸವಿದೆ ಎಂದು 
ಅನ್ನಿಸುತ್ತದೆಯೇ? 


ತಾಹಿರಾ- ಹೌದು ಈಗ ಕೆಲವು ಏಚಾರಗಳು ನೋವನ್ನು 
ಸಿಟ್ಟನ್ನು ತರಿಸುತ್ತವೆ. ಬೆಂಗಳೂರಿನ ಬಡಾವಣೆಯೊಂದರಲ್ಲಿ 
ಬಾಡಿಗೆಗೆ ಒಂದು ಮನೆ ಹಿಡಿದಿದ್ದೆವು. ಅವರಿಗೆ ನಾವು ಯಾರು 
ಎಂದು ಮೊದಲು ಗೊತ್ತಿರಲಿಲ್ಲವಂತೆ. ಮನೆ ಕೊಟ್ಟುಬಿಟ್ಟರು. 
ನಂತರ ಮನೆ ಖಾಲಿ ಮಾಡಲು ಆಗ್ರಹ ಪಡಿಸಿದರು. ಅವರೂ 
ನಮ್ಮ ಹಾಗೆ ಮಾಂಸಾಹಾರಿಗಳೇ. ಮತ್ತೆ ಕೆಲವರು ನೀವು ಎಷ್ಟು 
ಚೆನ್ನಾಗಿ ಸೀರೆ ಉಡುತ್ತೀರಿ ಎಂದು ಕೇಳುತ್ತಾರೆ. ನನಗಾಗ ಸಿಟ್ಟು 
ಬರುತ್ತದೆ. ಯಾಕಿ ನಾವು ಈ ನೆಲದವರಲ್ಲವೇ? ಈ ಉಡುಪು 
ನಮ್ಮದಲ್ಲವೇ? ಈ ದೇಶ, ಈ ಸಂಸ್ಕೃತಿ” ಎಲ್ಲವೂ ನಮ್ಮದೇ 
ಅಲ್ಲವೇ? ಈ ಎಲ್ಲ ಗೊಂದಲಗಳು ನಮ್ಮಲ್ಲಿ ಶುರುವಾಗುತ್ತದೆ. 


ಹೊರಗಿನ ಒತ್ತಡಗಳು ನಮ್ಮಲ್ಲಿ] ಹಿತವಲ್ಲದ ಭಾವನೆಗಳನ್ನು ಯಾಕೆ 
ಹುಟ್ಟುಹಾಕಬೇಕು? ಎಂದು. ನಿಮ್ಮ `ಉಡುಪೇ ಅಲ್ಲ. ನಿಮ್ಮ 
ಉಡುಪೇ ಬೇರೆ ಇದೆ, ನಿಮ್ಮ ದೇಶವೇ ಬೀರೆ ಇದೆಎನ್ನುವ RR. 
ನಮ್ಮಂತಹ ಮುಗ್ಗರಲ್ಲಿ ಬರಿಸಿದರೆ ನಮಗೆ ಗಾಬರಿಯಲ್ಲದೆ 
ಮತ್ತೇನಾಗುತ್ತದೆ? : ಇದರಿಂದ ನಮ್ಮ ಯುವಕ ಯುವತಿಯರಲ್ಲಿ 
ಕೂಡಾ ಎಂತಹ ಗೊಂದಲ ಉಂಟಾಗುತ್ತಿದೆ ಗೊತ್ತ? ನಮ್ಮ 
ಕುಟುಂಬ ಸ್ನೇಹಿತರ ಮಗ ರಜಪೂತರ ಹುಡಗ ಕೆಲಸ ಪ್ರಯುಕ್ತ 
ಇಲ್ಲಿಗೆ ಬಂದುನ ನಮ್ಮ ಮನೆಯಲ್ಲೇ ಉಳಿದುಕೊಂಡಿದ್ದ ಆಗ ನಮ್ಮ 
ಮನೆಯಲ್ಲಿ ಮರಗೆಲಸ ನಡೆಯುತ್ತಿತ್ತು. ಟಿ.ವಿ.ಯಲ್ಲಿ ಕ್ರಿಕೆಟ್‌ 
ಬರುತ್ತಿತ್ತು. ಸ್ನೇಹಿತರ ಮಗ ಹೇಳಿದ ಪಾಕಿಸ್ತಾನ ಗೆದ್ದರೆ ನಮ್ಮ 
ಓಣಿಯ ಮುಸಲ್ಮಾನ ಹುಡುಗರು ಪಟಾಕಿ ಹೊಡೆಯುತ್ತಾರೆ 
ಎಂದುನಾನು ಹೇಳಿದೆ "ನಾನೂ ಅದೇ ಓಣಿಯಲ್ಲಿ ಹುಟ್ಟಿದವಳು 
ಬೆಳೆದವಳು ಹಿಂದೆಂದ ಹೀಗಾಗಿರಲಿಲ್ಲವಲ್ಲ' ಮುಸ್ಲಿಂ ಲೀಡರ್‌ 
ಚುನಾವಣೆಗೆ ನಿಂತರೆ ಎಲ್ಲಮುಸ್ಲಿಂ ಹುಡುಗರೂ ಅವರ ಹಿಂದೆ 
ಪ್ರಚಾರಕ್ಕೆ ಹೋಗುತ್ತಾರೆ ಎಂದ. ನಾನೆಂದೆ ಅದರಲ್ಲೇನು ತಪ್ಪು 
ನೀವೂ ಹೋಗುವುದಿಲ್ಲವೆ ಅಂತ. ಹೀಗೆ ನಮ್ಮ ಠಿ ಮಾತು 
ನಡೆಯಿತು. ಈ ಮಾತುಗಳನ್ನುಕೇಳಿಸಿಕೊ ೦ಡ ಮರಗೆಲಸದ ಚಿಕ್ಕ 
ಹುಡುಗ, (ಅವನು ಮುಸ್ಲಿಂ) ಮರುದಿನೆ ಹೇಳಿದ '್ರಕೆಟ್‌ನಲ್ಲಿ 
ಈಗ ಪಾಕೀಸ್ಪಾನವೇ ಗೆಲ್ಲಬೇಕು' ಅಂತ ನಾನು ಕೇಳಿದೆ "ಯಾಕಪ್ಪ 
ನಿನಗಿಲ್ಲಿರಲು ಇಷ್ಟವಿಲ್ಲವೇ? ಈ ನೆಲದ ಅನ್ನನಿನಗೆ ಬೇಕು, ನೀರು 
ಬೇಕು, ನೀನು ಹುಟ್ಟಿದ್ದು ಇಲ್ಲಿ ಬದುಕುತ್ತಿರುವುದು ಇಲ್ಲಿ ನಿನಗೆ 
ಪಾಕೀಸ್ತಾನಕ್ಕೆ ಏನು 'ಸಂಬಂಧ?' ಆ ಅಂತ. ಅವ ಮೆಲ್ಲಗೆ ಹೇಳಿದ 
“ಪಾಕೀಸ್ತಾನ ಸೋತರೆ ಹಿಂದೂ ಹುಡುಗರು ನಮ್ಮ ಮುಂದೇ 


ಸಂದರ್ಶನ ಔಠಾಾಾಾಾಾಾಾಾಾಾಾಾ 


ಬಂದು ಪಟಾಕಿ ಹೊಡೆಯುತ್ತಾರೆ. ನಮ್ಮನ್ನುಏನೇನೋ ತಮಾಷೆ 
ಮಾಡಿಕೊಂಡು ನಗುತ್ತಾರೆ' ಅಂ - ಇದನ್ನುಆ ರಜಪೂತ ಹುಡುಗ 
ಹೇಳಿರಲಿಲ್ಲ. ನೋಡಿ ಈ ವ ಮರಗೆಲಸದ ಹುಡುಗ ಕನಾ; 
ವಿದ್ಯೆ ಯಿಲ್ಲದವನು . ಅವನ ವಯಸ್ಸಿನಲ್ಲಿ ಇ ಅಂಥ ಭೆ 
ಹಾಕಾ ಬಿ ಯಾರು ಹುಟ್ಟುಹಾಕುತ್ತಿದ್ದಾರೆ ? 


ಅಚಲಾ- ಇಂಥ ವಾತಾವರಣಗಳು ಸಾ ಮಾನ್ಯರಲ್ಲಿ 
ಯಾವುದು ಸರಿ ಯಾವುದು ತಪ್ಪು ಅನ್ನುವ ಗೊಂದಲ ತರುತ್ತದೆ 


ಇದಿ 
ಅಲವೇ? 
[ac 


ತಾಹಿರಾ- ಹೌದು ನನಗೇ ಅನೇಕ ಸಲತುಂಬಾ ಗೊಂದಲ 
ಉಂಟಾಗುತ್ತದೆ. ನಮ್ಮವರ ಸ್ನೇಹಿತರ ಜೊತೆ ನಾವೆಲ್ಲ 
ಕುಟುಂಬದೊಂದಿಗೆ ಅ ಅನೇಕ ಕ ಸಲ ದೇವಸ್ಥಾನಕ್ಕೆ, ಮಠಗಳಿಗೆ 
ದರ್ಗಾಕ್ಕೆ ಸಹ ಹೋಗುತ್ತೇವೆ. ನಾನು ಯಾರಿಗೂ pee 
ನಮಸ್ಕಾರ ಮಾಡುವುದಿ 
ರೂಢಿಯಿಲ್ಲ ಅಷ್ಟೆ ಒಮ್ಮೆ ನಮ್ಮವರ ಗೆಳೆಯರ ಅಣ್ಣ ಇದನ್ನು 
ಗಮನಿಸಿ ತಮ್ಮನ ತಂಡತಿಗೆ ಹೇಳಿದರು. "ನೋಡು ಅವಳು ನಮ್ಮ 
ದೇವರಿಗೆ ನಮಸ್ಕಾರ ಮಾಡಲಿಲ್ಲ' ಎಂದು. ಪುಣ್ಯ ಕ್ಕೆ ಆಕೆ ನನ್ನನ್ನು 
ಸರಿಯಾಗಿ ಗಮನಿಸಿದ್ದರು. ಅವಳು ದಗಾ ೯ದಲ್ಲೂಮಾಡಲಿಲ್ಲ. . 
ಅದೆಲ್ಲಅವರವರ ಇಷ್ಟಎಂದರು. ಇಂಥ ಸಮಯದಲ್ಲೆಲ್ಲಾನನ 
ಗೊಂದಲವಾಗುತ್ತದೆ. ನಮ್ಮಮಕ್ಕಳಿಗೆ ನಾವು ಯಾವ ಧಾರ್ಮಿ 
ನಡವಳಿಕೆಯ ಒತ್ತಡವನ್ನೂ ಹಾಕಿಲ್ಲ ಈಗ ನಷ್ಟು ಸುತ್ತಮುತ್ತ 


ಸಮಾಜ ಏನೇನೋ ಬದಲಾವಣೆ 'ಮಾಡಿಕೊಳ್ಳುತ್ತಿರು ಪಾಗ : 


ನಾವೂ ಏನಾದರೂ ಕಟ್ಟುಪಾಡುಗಳನ್ನು ಹಾಕಿಕೊಳ್ಳಬೇಕೇನೋ 
ಎನಿಸುತ್ತದೆ. 


ಸುದ್ದಿಯಲ್ಲಿರುವುದು, ಸುದ್ದಿ ಮಾಡುವುದು ಕೆಲವರಿಗೆ ಹುಟ್ಟಿನಿಂದಲೇ ಬಂದದ್ದು. ಈಗ ಹೀಗೆ ಸುದ್ದಿಯಲ್ಲಿರುವವರು ಮಲೆಯಾಳಂ 
ಲೇಖಕಿ ಮಾಧವಿಕುಟ್ಟಿ/ಕಮಲಾದಾಸ್‌. ಬಹುಧರ್ಮೀಯರ ಈ ನಾಡಲ್ಲಿ ಧರ್ಮಾಂತರಗಳು ಹಲವಾರು ಕಾರಣಗಳಿಗೆ ನಡೆಯುತ್ತವೆ. 
ಅವು ಕೇವಲ ವೈಯಕ್ತಿಕ, ಖಾಸಗಿ ಪ್ರಕರಣಗಳಾಗಿ ಮಾತ್ರ ಉಳಿಯದೆ ಸಮುದಾಯದ ಪ್ರತಿಷ್ಠೆಯ, ಆತಂಕದ ಸಂದರ್ಭಗಳೂ ಆಗಿವೆ. 
ಆದರೂ ತಮ್ಮ ಕೃತಿಗಳ ಮೂಲಕ ಹದಿಹರೆಯದವರ ಭಾವನೆ, ಅನಿಸಿಕೆಗಳಿಗೆ ರೋಚಕವಾಗಿ "ಶಾಕ್‌' ಕೊಟ್ಟಿರುವ ಕಮಲಾದಾಸ್‌ ಈಗ ' 
ತಮ್ಮ ಓದುಗರಿಗೆ ಸಮಾಜ ಬಾಂಧವರಿಗೆ "ಸುರೈಯಾ' ಆಗುವುದರ ಮೂಲಕ ಏಿಸ್ಮಯವುಂಟು ಮಾಡಿದ್ದಾರೆ. 


ಈ ಧರ್ಮಾಂತರಕ್ಕೆ ಅವರು ನೀಡಿರುವ ವ್ಯಕ್ತವಾದ ಹಾಗೂ ಅವ್ಯಕ್ತವಾದ ಕಾರಣಗಳೇನೇ ಇರಲಿ, ಅವರು ಪ್ರಕಟಿಸಿರುವ ಒಂದು 


ಅಂಶವಂಶತೂ ಕೌತುಕವಾಗಿದೆ. ಎಲ್ಲಧರ್ಮಗಳಿಗಿಂತ ಮುಸ್ಲಿಂ ಧರ್ಮ ಅವರಿಗೆ ಹೆಚ್ಚಿನ ಸ್ವೀ ಸೀ ಪರವಾದ, ಪಿ 
ಪ ಕಳೆಸುವ ಧರ್ಮವಾಗಿ ಕಂಡಿದೆ. ನಮ್ಮದು ಫಟ್‌ ಚಿಂತೆ-ಇವರು ಅಷ್ಟೊಂದು 


ಮತ್ತು ವಿಶೇಷವಾಗಿ ಪ್ರಾ ಯಶ್ಚಿತವನ್ನು ನೀಡಿ ಪಾಪ 
ಪಾ ಪಾಪಪ್ರಜ್ಞೆಯಿಂದ ನರಳುತಿರುವುದೇಕೆ? 


CPMG/KA/BG-8/99 


ಪ್ರೀತಿ- ಶಾಂತಿಯನ್ನು ನೀಡುವ 


ಗೌರಿ. 


ಲ್ಪ ಮಾಡಬಾರದು ಅಂತಲ್ಲ | 


CPMG/KA/BG-8/99 


Book-Post/News Letter 


To: 
Smt/Sri 


‘“Achala’’ 108, Skyline Surabhi, 
14-9, Vidyapeeta Road, BSK 111 Stage, 
Bangalore - 560 085 


೫ಎ 
ಟಉುಚರಾಲ ಲ ಉಣ 
ಟೀಉಲಾಐ ಯಂ ಆಇ 
UEP ಭಲ QPP 


